KA/ BG-GPO/2515/AVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ವಾ ಹಿ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ನವೆಂಬರ್‌ ೩೦, ೨೦೦೬ (ಮಾರ್ಗಶಿರ ೯, ಶಕವರ್ಷ ೧೯೨೮) | ಸಂಚಿಕೆ ೪೭ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 


ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 








ಕಂದಾಯ ಸಚಿವಾಲಯ 
ಅದಿಸೂಚನೆ ಸಂಖ್ಯೆ: ಕಂಇ 209 ಎಲ್‌ಆರ್‌ಎ 2004, ಬೆಂಗಳೂರು, ದಿನಾಂಕ: 3ನೇ ಅಕ್ಟೋಬರ್‌ 2006 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) ಕಲಂ 
48ರ ಉಪ ಕಲಂ (1)ರಿಂದ (3)ರಲ್ಲಿ ಪ್ರದತ್ತವಾದ ಅದ್ದಿಕಾರವನ್ನು ಚಲಾಯಿಸಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಜೋಯಿಡಾ, 
ಕುಮುಟಾ, ಅಂಕೋಲ, ಭಟ್ಕಳ, ಶಿರಸಿ, ಯಲ್ಲಾಪುರ ಮತ್ತು ಮುಂಡಗೋಡ ತಾಲ್ಲೂಕು, ಭೂನ್ಯಾಯ ಮಂಡಳಿಗಳಿಗೆ ಈ ಹಿಂದೆ 
ಮಾಡಿದ್ದ ಎಲ್ಲಾ ಅದಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡ ಅದ್ದಿಕಾರೇತರ 
ಸದಸ್ಯರನ್ನು ತಕ್ಟಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದ ವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂನ್ಯಾಯ 
ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 

ಕಾರವಾರ ತಾಲ್ಲೂಕು ಭೂನ್ಯಾಯ ಮಂಡಳಿ 








ಭೂನ್ಯಾಯ ಮಂಡಳಿಯ ಹೆಸರು ಅದಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
1. ಶ್ರೀ ಅಶೋಕ್‌ ಶ್ರೀಪಾದ ವೆರ್ಜೆಕರ, ಬಾಡ, ಕಾರವಾರ ತಾಲ್ಲೂಕು, ಉತ್ತರ 
ಕನ್ನಡ ಜಿಲ್ಲೆ. 
ಕಾರವಾರ ತಾಲ್ಲೂಕು, 2. ಶ್ರೀ ಸುನಿಲ್‌ ರಾಮಕೃಷ್ಣ ನಾಯ್ಕ, ಗಾಂವಕಾರವಾಡಾ, ಮುಡಗೇರಿ, 
ಉತ್ತರ ಕನ್ನಡ ಜಿಲ್ಲೆ. ಕಾರವಾರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 


3. ಶ್ರೀಮತಿ ಧನಲಕ್ಷ್ಮಿ ಹಳದನಕರ, ತಾಮಸೇವಾಡ, ಕೋಡಿ ಭಾಗ, 
ಕಾರವಾರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 

4. ಶ್ರೀ ದೀಪಕ್‌ ಶಂಕರ ಪರವಾರ, (ಪ.ಜಾ) ಹಣಕೋಣ, ಕಾರವಾರ 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 

ಜೋಯಿಡಾ ತಾಲ್ಲೂಕು ಭೂನ್ಯಾಯ ಮಂಡಳಿ 




















ಭೂನ್ಯಾಯ ಮಂಡಳಿಯ ಹೆಸರು ಅದಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
1, ಶ್ರೀ ಪ್ರಶಾಂತ ಕೇಶವ ದುಮೆ, ಗವೆಗಾಳಿ, ಜೋಯಿಡಾ ತಾಲ್ಲೂಕು, ಉತ್ತರ 
ಜೋಯಿಡಾ ತಾಲ್ಲೂಕು, ಕನ್ನಡ ಜಿಲ್ಲೆ, 
ಉತ್ತರ ಕನ್ನಡ ಜಿಲ್ಲೆ 2. ಎನ್‌.ವಿ ಹೆಗಡೆ, ತಮ್ಮಣಗಿ, ಗುಂದ, ಜೋಯಿಡಾ ತಾಲ್ಲೂಕು, ಉತ್ತರ 
ಕನ್ನಡ ಜಿಲ್ಲೆ, 





( ೧೮೫೩ ) 


೧೮೫೪ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ಭಾಗ - ೪ಎ 





ಕುಮಟಾ ತಾಲ್ಲೂಕು ಭೂನ್ಯಾಯ ಮಂಡಳಿ 








ಭೂನ್ಯಾಯ ಮಂಡಳಿಯ ಹೆಸರು 


ಕುಮಟಾ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ 


ಅದಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
1. ಶ್ರೀಮತಿ ಸುನಂದಾ ಜಿ.ಪೈ, ಕಾಲೇಜು ರೋಡು, ಕುಮಟಾ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. 
2. ಶ್ರೀ ಅಶ್ವಿನಿ ಕುಮಾರ್‌ ಸಿ. ನಾಯ್ಕ, ಕುಡ್ತಗಿಬೈಲ್‌, ಕುಮಟಾ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. 
3. ಶ್ರೀ ಪರಮೇಶ್ವರ ಜಿ. ಮುಕ್ರಿ, (ಪ.ಜಾತಿ) ಹಂದಿಗೋಣ, ಕುಮಟಾ 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 





ಅಂಕೋಲಾ ತಾಲ್ಲೂಕು ಭೂನ್ಯಾಯ ಮಂಡಳಿ 





ಭೂನ್ಯಾಯ ಮಂಡಳಿಯ ಹೆಸರು 


ಅದ್ದಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





ಅಂಕೋಲಾ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ 


1. ಶ್ರೀ ಜಗದೀಶ್‌ ಟಿ. ಹಾರವಾಡೇಕರ,(ಪ.ಜಾ)ಸಾ:ಹಾರವಾಡ, ಅಂಕೋಲಾ 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 

2. ಶ್ರೀ ಗೋಪಾಲಕೃಷ್ಣ ಚನ್ನಪ್ಪ ನಾಯ್ಕ, ಕಲಭಾಗ, ಅಂಕೋಲಾ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. 

3. ಶ್ರೀಮತಿ ಮೀನಾಕ್ಲಿವಿಠಲ ನಾಯ್ಕ, ಬೊಬುವಾಡಾ, ಅಂಕೋಲಾ 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 

4. ಶ್ರೀ ಸಂಜೀವ ಮನೋಹರ ನಾಯ್ಕ, ಭಾವಿಕೇರಿ, ಅಂಕೋಲಾ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. 





ಭಟ್ಕಳ ತಾಲ್ಲೂಕು ಭೂನ್ಯಾಯ ಮಂಡಳಿ 





ಭೂನ್ಯಾಯ ಮಂಡಳಿಯ ಹೆಸರು 


ಅದಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





ಭಟ್ಕಳ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ 


1; ಶ್ರೀ ಮಾಸ್ತಪ್ಪ ವೆಂಕಪ್ಪ ಹೆಬಳೆ (ಪ.ಜಾ.)ಗಾಂದಿನಗರ, ಭಟ್ಕಳ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. 

2. ಶೀ ಜಗದೀಶ ಪದ್ಧಯ್ಯ ಜೈನ್‌, ಮಾವಿನಕಟ್ಟಾ ಬೆಂಗೆ, ಭಟ್ಟಳ ತಾಲ್ಲೂಕು, 
3) $೪ ನ ಚಿ ಬ (ಹ ಣು 
ಉತ್ತರ ಕನ್ನಡ ಜಿಲ್ಲೆ. 

ಈ ಶ್ರೀಮತಿ ಮೀನಾಕ್ಲಿಮಂಜುನಾಥ ನಾಯ್ಕ, ಚಿತ್ರಾಪುರ, ಶಿರಾಳಿ, ಭಟ್ಕಳ 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 





ಶಿರಸಿ ತಾಲ್ಲೂಕು ಭೂನ್ಯಾಯ ಮಂಡಳಿ 





ಭೂನ್ಯಾಯ ಮಂಡಳಿಯ ಹೆಸರು 


ಅದಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





ಶಿರಸಿ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ 


1; ಶ್ರೀಮತಿ ಹೇಮಲತಾ ಪಿ. ಮುಚಿಗುಪ್ಪಿ, ಗಿಡಮಾವಿನ ಕಟ್ಟೆ, ನಿಲೇಕೇಣಿ, 
ಶಿರಸಿ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 

2. ಶ್ರೀ ಸತ್ಯನಾರಾಯಣ ಗಣಪತಿ ಹೆಗಡೆ, ಹೆಗ್ಗುಂಬ್ಯೈ, 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 

3. ಶ್ರೀ ನರೇಂದ್ರ ಗೋಪಾಲ ನೇತ್ರೆಕರ್‌, (ಪ.ಜಾ.) ಅಂಬೇಡ್ಕರ್‌ ನಗರ, 
ಹಾರೆಹುಲೇಕಲ್‌, ಶಿರಸಿ ತಾಲ್ಲೂಕು ಉತ್ತರ ಕನ್ನಡ ಜಿಲ್ಲೆ. 

4. ಶ್ರೀ ಮಂಜುನಾಥ ಧನಂಜಯ ಹೆಗಡೆ, ಬೆಳ್ಳಿ ಕೇರಿ, ಯಡಳ್ಳಿ, ಶಿರಸಿ 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 


ಮೆಣಸಿ, ಶಿರಸಿ 





ಯಲ್ಲಾಪುರ ತಾಲ್ಲೂಕು ಭೂನ್ಯಾಯ ಮಂಡಳಿ 





ಭೂನ್ಯಾಯ ಮಂಡಳಿಯ ಹೆಸರು 


ಅದಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 








ಯಲ್ಲಾಪುರ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ 


1. ಶ್ರೀ ಗಣೇಶ ಸತ್ಯನಾರಾಯಣ ಹೆಗಡೆ, ಕಾದಗೇಸರ, ಮಾವಿನ ಕಟ್ಟೆ, 
ಯಲ್ಲಾಪುರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 

2. ಶ್ರೀ ಎನ್‌.ಟಿ. ಗಾವಂಕರ, ಉದ್ಯಮ ನಗರ, ಯಲ್ಲಾಪುರ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. 

3. ಶ್ರೀಮತಿ ಶ್ಯಾಮಿಲಿ ಪ್ರಭುಪಠಾಣಕರ, (ಪ.ಪಂಗಡ) ಅಂಬೇಡ್ಕರ್‌ ನಗರ, 
ಯಲ್ಲಾಪುರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 











ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ೧೮೫೫ 





ಮುಂಡಗೋಡ ತಾಲ್ಲೂಕು ಭೂನ್ಯಾಯ ಮಂಡಳಿ 








ಭೂನ್ಯಾಂಯ ಮಂಡಳಿಯ ಹೆಸರು ಅದ್ದಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
1. ಶ್ರೀ ಘಣಿರಾಜ ಎಂ. ಹದಳಗಿ, ಬಸವನ ಬೀದಿ, ಮುಂಡ ಗೋಡ 
ಮುಂಡಗೋಡ ತಾಲ್ಲೂಕು, ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 
ಉತ್ತರ ಕನ್ನಡ ಜಿಲ್ಲೆ 2. ಶ್ರೀ ಕರಬಸಪ್ಪ ತಿಳವಳ್ಳಿ, ಮರಗಡಿ ಮುಂಡಗೋಡ ತಾಲ್ಲೂಕು, ಉತ್ತರ 
ಕನ್ನಡ ಜಿಲ್ಲೆ. 


3. ಶ್ರೀ ಗುಡ್ಡಪ್ಪ ಶಿವನಾಗಪ್ಪ ಕಾತೂರ, ಬೆಗಳ್ಳಿ, ಮುಂಡಗೋಡ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. 
4. ಶ್ರೀ ಸಂತೋಷ್‌ ಬಾಲಚಂದ್ರ ರಾಥೋಡ, (ಪ.ಜಾತಿ) 
ತಮ್ಯಾನಕೊಪ್ಪ, 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌. 1755 ಸರ್ಕಾರದ ಅದೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸುಧಾರಣೆ) 
ಅದಿಸೂಚನೆ 
ಸಂಖ್ಯೆ: ಕಂಇ 84 ಎಲ್‌ಆರ್‌ಎ 2006, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌ 2006 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) ಕಲಂ 
48ರ ಉಪ ಕಲಂ (1)ರಿಂದ (3)ರಲ್ಲಿ ಪ್ರದತ್ತವಾದ ಅದಿಕಾರವನ್ನು ಚಲಾಯಿಸಿ, ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲ್ಲೂಕು ಭೂನ್ಯಾಯ 
ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅದಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡ 
ಅದಿಕಾರೇತರ ಸದಸ್ಯರನ್ನು ತಕ್ಟಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದ ವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ 
ಭೂನ್ಯಾಯ ಮಂಡಳಿಯನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 
ಹಡಗಲಿ ತಾಲ್ಲೂಕು ಭೂನ್ಯಾಯ ಮಂಡಳಿ 
ಭೂನ್ಯಾಯ ಮಂಡಳಿಯ ಹೆಸರು ಅದಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
1. ಶ್ರೀ ಕುಮಾರ್‌ ನಾಯ್ಕ್‌ (ಪ.ಜಾತಿ) ತಂದೆ ಚನ್ನಾ ನಾಯ್ಕ್‌, 
ಕಗ್ಗಲಕಟ್ಟಿ ತಾಂಡ, ಹಡಗಲಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆ. 
ಹಡಗಲಿ ತಾಲ್ಲೂಕು 2 ಶ್ರೀ ಅಂಗಡಿ ಬಸವರಾಜ, ತಂದೆ ಲಿಂಗಜ್ಜ, ನಂದಿಹಳ್ಳಿ, 
ಬಳ್ಳಾರಿ ಜಿಲ್ಲೆ. ಹಡಗಲಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆ. 
ತಃ ಶ್ರೀಮತಿ ವಿಜಯ ಗಂಡ ಆರ್‌. ನಾಗೇಶ್‌ ಮಾಗಳ, 
ಹಡಗಲಿ ತಾಲ್ಲೂಕು ಬಳ್ಳಾರಿ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌. 1841 ಸರ್ಕಾರದ ಅದೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸುಧಾರಣೆ) 
ಅದಿಸೂಚನೆ 
ಸಂಖ್ಯೆ:ಕಂಇ 136 ಎಲ್‌ಆರ್‌ಎಂ 2005, ಬೆಂಗಳೂರು, ದಿನಾಂಕ: 11ನೇ ಅಕ್ಟೋಬರ್‌ 2006 
ರೋವರ್ಥನ ಗಿರಿ ಟ್ರಸ್ಟ್‌, (ರಿ) ಶ್ರೀ ಪೇಜಾವರ ಮಠ, ಉಡುಪಿ ಇವರು ಉಡುಪಿ ಜಿಲ್ಲೆಯ ನೀಲಾವರ ಗ್ರಾಮದ ಸರ್ವೆನಂ. 
50/2ರಲ್ಲಿ 4.33 ಎಕರೆ ಸರ್ವೆನಂ. 164/1ರಲ್ಲಿ 0.25 ಎಕರೆ, ಸರ್ವೆನಂ. 289/3ರಲ್ಲಿ 1.29 ಎಕರೆ, ಸರ್ವೆನಂ. 266/1ಎರಲ್ಲಿ 
1.39 ಎಕರೆ ಸರ್ವೆನಂ.50/45 ರಲ್ಲಿ 0.42 ಎಕರೆ, ಸರ್ವೆನಂ. 50/18ರಲ್ಲಿ 0.78 ಎಕರೆ, ಸರ್ವೆನಂ.50/17 ರಲ್ಲಿ 0.30 ಎಕರೆ 
ಸರ್ವೆನಂ.228ರಲ್ಲಿ 13.40 ಎಕರೆ ಮತ್ತು 284/1ರಲ್ಲಿ 2.83 ಎಕರೆ ಹೀಗೆ ಒಟ್ಟು 24.99 ಎಕರೆ (ಸೆಂಟ್ಸ್‌) ಜಮೀನನ್ನು ಗೋಶಾಲೆ 
ನಿರ್ಮಿಸಿ ಅನಾಥ ಗೋವುಗಳನ್ನು ಸಂರಕ್ಸಣೆ ಮಾಡುವ ಉದ್ದೇಶಕ್ಕಾಗಿ ಖರೀದಿಸಲು ನಮೂನೆ 15ಎ ಮತ್ತು 15ಎಎ ರಲ್ಲಿ ನೀಡಿದ 
ಮಾಹಿತಿ ಅನುಸರಿಸಿ, ಜಿಲ್ಲಾದಿಕಾರಿಗಳು, ಉಡುಪಿ ಜಿಲ್ಲೆರವರು ತಮ್ಮ ಪತ್ರ ಸಂಖ್ಯೆ: ಎಲ್‌ಆರ್‌ಎಫ್‌ ಸಿಆರ್‌ 313//2004-05 
ದಿನಾಂಕ 13.1.2006 ಮತ್ತು ದಿನಾಂಕ 10.3.2006ರ ಪತ್ರದಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಗ್ರಾಮದ ಸ.ನಂ.ಗಳಲ್ಲಿ ಒಟ್ಟು 24.99 
ಎಕರೆ (ಸೆಂಟ್ಸ್‌) ಜಮೀನನ್ನು ಖರೀದಿಸಲು ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ ಕಲಂ 109 (1ಎ) ಅಡಿ ಅನುಮೋದನೆ ಗಾಗಿ 
ವಿನಾಯಿತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 
ಪ್ರಸ್ತಾಪಿತ ಜಮೀನು ಖರೀದಿಸಲು ಖಾತೆದಾರರಿಂದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. ಪ್ರಸ್ತಾಪಿತ ಜಮೀನು ಕರ್ನಾಟಕ 
ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಕಾಯ್ದೆ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ ಇನ್ನಿತರ 
ಪರಬಾರೆ ನಿಷೇದ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 
ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ 
ಭೂಮಿಯನ್ನು ಷರತ್ತು ಮತ್ತು ನಿಬಂಧನೆಗಳನ್ನು ವಿದಿಸಿ ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ ಕಲಂ 63, 79ಎ, 79ಬಿ ಅಥವಾ 
80ಕ್ಕೆ ವಿನಾಯಿತಿ ನೀಡಲು ಸದರಿ ಕಾಯ್ದೆಯ ಕಲಂ 109 (1ಎ)ರಲ್ಲಿ ಅವಕಾಶ ಕಲ್ಪಿಸಿದೆ. 
ಈ ಪ್ರಸ್ತಾವನೆ ಕರ್ನಾಟಕ ಭೂಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಕಲಂ 109(1ಎ) ಮತ್ತು ಕರ್ನಾಟಕ ಭೂಸುಧಾರಣೆ 
(ತಿದ್ದುಪಡಿ) ನಿಯಮಗಳು 1996ರ ನಿಯಮ 38ಬಿ ಮತ್ತು 38ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂಸುಧಾರಣೆ 
1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ ಗೋವರ್ಧನ ಗಿರಿ ಟ್ರಸ್ಟ್‌, (6) ಶ್ರೀ ಪೇಜಾವರ ಮಠ, ಉಡುಪಿ 
































೧೮೫೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ಭಾಗ - ೪ಎ 





ಇವರು ಉಡುಪಿ ಜಿಲ್ಲೆಯ ನೀಲಾವರ ಗ್ರಾಮದ ಸರ್ವೆನಂ. 50/2ರಲ್ಲಿ 4.33 ಎಕರೆ ಸರ್ವೆನಂ. 164/1ರಲ್ಲಿ 0.25 ಎಕರೆ, ಸರ್ವೆನಂ. 
289/3ರಲ್ಲಿ 1.29 ಎಕರೆ, ಸರ್ವೆನಂ. 266/1ಎರಲ್ಲಿ 1.39 ಎಕರೆ ಸರ್ವೆನಂ.50/45 ರಲ್ಲಿ 0.42 ಎಕರೆ, ಸರ್ವೆನಂ.50/18ರಲ್ಲಿ 
0.78 ಎಕರೆ, ಸರ್ವೆನಂ.50/17 ರಲ್ಲಿ 0.30 ಎಕರೆ ಸರ್ವೆನಂ.228ರಲ್ಲಿ 13.40 ಎಕರೆ ಮತ್ತು 284/1ರಲ್ಲಿ 2.83 ಎಕರೆ ಹೀಗೆ 
ಒಟ್ಟು 24.99 ಎಕರೆ (ಸೆಂಟ್ಸ್‌) ಜಮೀನನ್ನು ಗೋಶಾಲೆ ನಿರ್ಮಿಸಿ ಅನಾಥ ಗೋವುಗಳನ್ನು ಸಂರಕ್ಬಣೆ ಮಾಡುವ ಉದ್ದೇಶಕ್ಕಾಗಿ 
ಖರೀದಿಸಲು ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961ರ ಕಲಂ 109(1ಎ) ಅಡಿ ಅನುಮೋದನೆ ನೀಡಿ ಈ ಕೆಳಕಂಡ ಷರತ್ತು 
ಗಳಿಗೊಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ. 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 
2 ವರ್ಷದೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾದಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ 
ಮಾಹಿತಿ ನೀಡತಕ್ಕದ್ದು. 

2. ವಿನಾಯಿತಿ ಪಡದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು 
ಗ್ರಾಮೀಣಾಬಿವೃದ್ಧಿ ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ 1956ರ ಇನು 3ರಲ್ಲಿ ಹೇಳಿರುವಂತೆ ಶೇ.51 ಪೇಡ್‌ 
ಆಫ್‌ ಷೇರು ಬಂಡವಾಳ ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ 
ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ 
ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ ಉದ್ದೇಶಕಲ್ಲದೆ ಬೇರೆ ಉದ್ದೇಶಕ್ಕೆ 


ಬಳಸತಕ್ಕದ್ದಲ್ಲ. 
3. ಸದರಿ ಜಮೀನು ನಗರಾಬಿವೃದ್ಧಿ ಪ್ರಾದಿಕಾರ ಸಿ.ಡಿ.ಪಿ/ಓಡಿ.ಪಿ ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು 


4, ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅದಿನಿಯಮ 1961ರ ಕಲಂ 109ರನ್ವಯ ವಿನಾಯಿತಿ 
ಮಾತ್ರವಾಗಿರುತ್ತದೆ. ಬೇರೆ ಕಾನೂನುಗಳ ಉಲ್ಲಂಘನೆ ಯಾದಲ್ಲಿ ಸಂಬಂದಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು 
ಅವಕಾಶವಿರುತ್ತದೆ. 

5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೋತ್ತರ ಉದ್ದೇಶಕ್ಕಾಗಿ ಪರಿವರ್ತಿಸಿ ಕೊಳ್ಳಲು ಕರ್ನಾಟಕ ಭೂಕಂದಾಯ 
ಅದಿನಿಯಮ 1964ರ ಕಲಂ 95ರಂತೆ ಜಿಲ್ಲಾದಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು 

6. ಸಂಸ್ಥೆನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

7. ಪ್ರಸ್ತಾ ಪಿತ ಜಮೀನುಗಳಲ್ಲಿ ಯಾವುದೇ ಅಬಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ "ನಗರ 
ಯೋಜನೆ ಇಲಾಖೆ/ಅಜಿವ ದ್ಧಿ ಪ್ರಾದಿಕಾರ/ಸ್ಮಳೀಯ' ಪ್ರಾದ್ಧಿಕಾರದಂದ ಎಸಿ ಪಡೆಯತಕ್ಕದ್ದು. 

8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯಾ 
ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಜಮೀನನ್ನು ಖುಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳ 


ಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌. 1842 ಸರ್ಕಾರದ ಅದೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸುಧಾರಣೆ) 


ಅದಿಸೂಚನೆ 
ಸಂಖ್ಯೆ: ಕಂಇ 415 ಎಲ್‌ಆರ್‌ಎ 2004 (ಭಾ) , ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌ 2006 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) ಕಲಂ 
48ರ ಉಪ ಕಲಂ (1)ರಿಂದ (3)ರಲ್ಲಿ ಪ್ರದತ್ತವಾದ ಅದಿ ಕಾರವನ್ನು ಚಲಾಯಿಸಿ, ತುಮಕೂರು ಜಿಲ್ಲೆಯ ತುಮಕೂರು ತಾಲ್ಲೂಕು 
ಭೂನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅದಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಈ ಕೆಳಕಂಡ ಅದಿಕಾರೇತರ ಸದಸ್ಯರನ್ನು ತಕ್ಟಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದ ವರೆಗೆ ನಾಮ ನಿರ್ದೇಶನ 
ಮಾಡಿ ಸದರಿ ಭೂನ್ಯಾಯ ಮಂಡಳಿಯನ್ನು ಮುನರ್‌ ರಚಿಸಿ ಆದೇಶ ಹೊರಡಿಸಿದೆ. 
ತುಮಕೂರು ತಾಲ್ಲೂಕು ಭೂನ್ಯಾಯ ಮಂಡಳಿ 
ಭೂನ್ಯಾಯ ಮಂಡಳಿಯ ಹೆಸರು ಅದಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
1. ಶ್ರೀ ಸುದೀರ್‌, ಊರ್ಡಿಗೆರೆ ಗ್ರಾಮ, ಊರ್ಡಿಗೆರೆ ಹೋಬಳಿ, 
ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ. 
ತುಮಕೂರು ತಾಲ್ಲೂಕು 2. ಶ್ರೀ ವಿಜಯಕುಮಾರ್‌, 10ನೇ ಕ್ರಾಸ್‌, ಎಸ್‌.ಎಸ್‌.ಮರಂ, 
ತುಮಕೂರು ಜಿಲ್ಲೆ. ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ. 
3. ಶ್ರೀ ನಾರಾಯಣಪ್ಪ (ಪ.ಜಾತಿ), ಸಿರಿವಾರ ಗಾಮ, ಹೆಬ್ಬೂರು 
ಹೋಬಳಿ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ. 
4. ಶ್ರೀ ಎನ್‌. ಶಾಂತಕುಮಾರ್‌, ಬಿನ್‌ ನರಸೀಯಪ್ಪ, 
ಕೆಸರುಮಡು, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌. 1843 ಸರ್ಕಾರದ ಅದೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸುಧಾರಣೆ) 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ೧೮೫೭ 





ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 658 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 29ರ 
ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಉಡುಪಿ ಜಿಲ್ಲೆ ಮತ್ತು ತಾಲ್ಲೂಕಿನ ವಿವಿಧ 22 ಸೇವಾ ಸಹಕಾರಿ ಸಂಘ/ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಬನ್ನಂಜೆ ಗ್ರಾಹಕರ ಸಹಕಾರಿ ಸಂಘ: 
1. ಶ್ರೀ ನಾರಾಯಣ ಶೆಟ್ಟಿಗಾರ, S/0 ಜಾಣ ಶೆಟ್ಟಿಗಾರ್‌, ಬನ್ನಂಜೆ, ಉಡುಪಿ-576101. 
ಭ್ರ ಶ್ರೀಮತಿ ಯುಗವಂತಿ W/o ಜಂಖುಕರ ಶೆಟ್ಟಿ, ಆದಿಉಡುಪಿ, ಅಂಚೆ: ಅಂಬಲಪಾಡಿ, ಉಡುಪಿ 
3. ಶ್ರೀ ಕೃಷ್ಣ ಕುಮಾರ್‌, ಪುಲಿಮಾರ್‌, ಮೂಡನಿಡಂಬೂರು, ಉಡುಪಿ-576101. 
ಬಡಗಬೆಟ್ಟು ಕ್ರೆಡಿಟ್‌ ಕೋ. ಬ್ಯಾಂಕ್‌: 
1. ಶ್ರೀ ಎಸ್‌.ಪಿ.ನಾಯಕ್‌, 0/0 ಎಸ್‌.ಪಿ.ಸರ್ವೀಸಸ್‌, ಸ್ವದೇಶ್‌ ಹೋಟೇಲ್‌ನ ಎದುರು, ಚಿತ್ತರಂಜನ್‌ ಸರ್ಕಲ್‌, 
ಉಡುಪಿ. 
2. ಸುವರ್ಣಲತಾ ನಾಯಕ್‌, D/o ಸುಬ್ಬಣ್ಣ ನಾಯಕ್‌, ಗುರ್ನೆಬೆಟ್ಟು ಮನೆ, ಅಂಚೆ: ಅಲೆವೂರು, ಉಡುಪಿ-576133 
3. ಶ್ರೀ ಸಂಜೀವ, ಕಸ್ತೂರಿ ಬಿಲ್ಲಿಂಗ್‌, ಮೋಡರ್ನ್‌ ಸ್ಟೋರ್‌ ಬಳಿ, ಸಿರಿಬೀಡು, ಉಡುಪಿ 
ಕೊಡವೂರು ಸಹಕಾರಿ ಬ್ಯಾಂಕ್‌: 
1. ಶ್ರೀ ವೆಂಕಟರಮಣ ಕಿದಿಯೂರು 8/0 ಕೃಷ್ಣಪ್ಪ, "ಚಂದ್ರ ನಿವಾಸ', ಸಂಕೇಶ, ಅಂಚೆ : ಕಿದಿಯೂರು-576148. 
ತೆ ಶ್ರೀಮತಿ ಶಾರದಾ ಭಾಗವತ್‌, W/o ವೆಂಕಟರಾಜ್‌ ಭಾಗವತ್‌, ಕೆಳಾರ್ಕಳಬೆಟ್ಟು ಅಂಚೆ, ಉಡುಪಿ. 
3. ಶ್ರೀ ಶೇಖರ ಚೆಂಡ್ಕಳ ಮಧ್ಯನಗರ, ಕೊಡವೂರು ಗ್ರಾಮ, ಅಂಚೆ: ಕ್ರೋಡಾಶ್ರಮ, ಉಡುಪಿ-576106 
ಪಿ. ಎಲ್‌. ಡಿ. ಬ್ಯಾಂಕ್‌: 
1. ಶ್ರೀ ಚಂದ್ರಹಾಸ ಶೆಟ್ಟಿ(ಕಾಮ), ಕೋತಲಕಟ್ಟೆ, ಉಳಿಯಾರಗೋಳಿ, ಅಂಚೆ: ಕಾಮ, ಉಡುಪಿ ತಾಲೂಕು. 
2. ಶ್ರೀಮತಿ ಕಿರಣ್‌ ಕಾಮತ್‌ (ಉಡುಪಿ) W/o ಸುದರ್ಶನ ಕಾಮತ್‌, “ವೇದಪ್ರಕಾಶ', 5/3/99, ಅಂಚೆ:ಕುಂಜಿಬೆಟ್ಟು, 
ಉಡುಪಿ-576102 
3. ಶ್ರೀ ಗೋಪಾಲ ಹರಿಜನ (ಬ್ರಹ್ಮಾವರ), ಕೋಟತಟ್ಟು, ಬ್ರಹ್ಮಾವರ, ಉಡುಪಿ ತಾಲೂಕು. 
ಆದರ್ಶ ಗ್ರಾಹಕರ ಸೇವಾ ಸಹಕಾರಿ ಸಂಘ: 
1. ಶ್ರೀ ಮಧುಸೂದನ ನಾಯಕ್‌, ಬೈರಂಜೆ, ಅಂಚೆ: ಪರ್ಕಳ, ಉಡುಪಿ-576107. 
2. ಶಕುಂತಳಾ ಶೆಟ್ಟಿ, "ಸಂಪತ್‌ ನಿಲಯ', ಕಪ್ಪೆಟ್ಟು, ಅಂಚೆ: ಅಂಬಲಪಾಡಿ, ಉಡುಪಿ-576103. 
3. ಶ್ರೀ ಭಾಸ್ಕರ ಮಾಸ್ಟರ್‌ ಆಭರಣ ಮೋಟಾರ್ಸ್‌ನ ಎದುರು, ಕೊಡಂಕೂರು, ಅಂಚೆ : ನಿಟ್ಟೂರು, ಉಡುಪಿ. 
ಪ್ರೋಟೆಸ್ಟೆಂಟ್‌ ಕ್ರಿಶ್ಚಿಯನ್‌ ಕೆ. ಕೋ. ಸೊಸೈಟಿ: 
1. ಮನೋಹರ ಕರ್ಕಡ, ೨/೦ ಲೀವಿ ಕರ್ಕಡ, ಮನೆ ನಂಬ್ರ-64, ನೇಕಾರರ ಕೊಲನಿ, ದೊಡ್ಡಣಗುಡ್ಡೆ, ಅಂಚೆ: 
ಕುಂಜಿಬೆಟ್ಟು, ಉಡುಪಿ-2 
2. ಜೆಸಿಂತಾ ಪ್ರಟಾರ್ಡೊ, W/o ರೈಮಂಡ್‌ ಪ್ರಟಾರ್ಡೋ, ಕೊಡವೂರು ತೋಟಿ, ಅಂಚೆ: ಕ್ರೋಡಾಶ್ರಮ, 
ಉಡುಪಿ-576106 
3. ಕೃಷ್ಣ ಕೆ. 5/೦ ನರಂಗ ಕುಂದರ್‌, "ಶಿವಕೃಪಾ', ಕೊಡಂಕೂರು, ಅಂಚೆ: ನಿಟ್ಟೂರು, ಉಡುಪಿ. 
ಮೂರ್ತೆದಾರರ ಸೇವಾ ಸಹಕಾರಿ ಸಂಘ, ಮಲ್ಪೆ: 
1. ಐತಪ್ಪ ಬಂಗೇರಾ, 5/೦ ಕಾಂತು ಪೂಜಾರಿ, ಪಡ್ಲಬೆಟ್ಟು ಬಬ್ಬುಸ್ವಾಮಿ ದೇವಸ್ಥಾನದ ಹತ್ತಿರ, 
ಕೊಪ್ಪಲತೋಟ, ಮಲ್ಬೆ-576108 
2. ವನಜಾಕ್ಷಿ ಶಾಂತಾರಾಂ, “ದೇವಿಕೃಪಾ', ಎಸ್‌.ಪಿ. ಆಫೀಸಿನ ಬಳಿ, ಬನ್ನಂಜೆ, ಅಂಚೆ: ಅಂಬಲಪಾಡಿ, ಉಡುಪಿ-3 
ಕೊಡವೂರು ಪರಿಶಿಷ್ಟ ಜಾತಿ ಮಹಿಳಾ ಮೀನುಗಾರರ ಪ್ರಾ. ವಿ. ಸ. ಸಂಘ, ತೊಟ್ಟಿಂ: 
1. ಸಂಕಮ್ಮ, ಲಕ್ಷ್ಮೀನಗರ, ಕೊಡವೂರು ಗ್ರಾಮ, ಅಂಚೆ : ಕ್ರೋಡಾಶ್ರಮ, ಉಡುಪಿ-576106. 
2. ಕಸ್ತೂರಿ W/o ಸಂಜೀವ, ಮೂಡಬೆಟ್ಟು, ಚೆಂಡ್ಕಳ, ಕೊಡವೂರು ಗ್ರಾಮ, ಅಂಚೆ: ಕ್ರೋಡಾಶ್ರಮ, ಉಡುಪಿ-576106. 
3. ಯಮುನಾ W/o ರಾಜು, ಮೂಡಬೆಟ್ಟು, ಚೆಂಡ್ಕಳ, ಕೊಡವೂರು ಗ್ರಾಮ, ಅಂಚೆ: ಕ್ರೋಡಾಶ್ರಮ, ಉಡುಪಿ-576106. 
ಎಲ್‌.ಐ.ಸಿ. ನೌಕರರ ಗ್ರಾಹಕರ ಸಹಕಾರಿ ಸಂಘ: 
ಶ್ರೀ ಅರವಿಂದ ಹೊಳ್ಳ, ವಕೀಲರು, ದೊಡ್ಡಣಗುಡ್ಡೆ, ಅಂಚೆ: ಕುಂಜಿಬೆಟ್ಟು ಉಡುಪಿ-576102. 
ಶ್ರೀಮತಿ ಮಂಜುಳಾ ನಾಯಕ್‌, W/o ವಸಂತ ನಾಯಕ್‌, ಸಂತೆಕಟ್ಟೆ, ಕಲ್ಯಾಣಪುರ, ಉಡುಪಿ. 
3. ಶ್ರೀ ಕೃಷ್ಣ ಚಂಡ್ಕಳಮೂಡುಬೆಟ್ಟು, ಕೊಡವೂರು 


೧೮೫೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ಭಾಗ - ೪ಎ 





ಪರ್ಕಳ ಗ್ರಾಹಕರ ಸೇವಾ ಸಹಕಾರಿ ಸಂಘ: 
1. ಶ್ರೀ ಭೂಷಣ ಆಚಾರ್ಯ, ಚಿ. ಬಿ. ಸರ್ಕಲ್‌ ಬಳಿ, ಅಂಚೆ: ಪರ್ಕಳ, ಉಡುಪಿ-576107 
2 ಶ್ರೀಮತಿ ವೀಣಾ ಜಂಯರಾಂ ಆಚಾರ್ಯ, W/o ಜಯರಾಂ ಆಚಾರ್ಯ, ಬಿ.ಎಂ. ಶಾಲೆಯ ಎದುರು, 
ಮುಖ್ಯರಸ್ತೆ, ಅಂಚೆ: ಪರ್ಕಳ, ಉಡುಪಿ - 576107. 
3. ಶ್ರೀಮತಿ ಮಾಲತಿ ನಾಯ್ಕ್‌, W/o ಅಚ್ಚುತ ನಾಯ್ಕ್‌, ತ್ರ 
ಉಡುಪಿ-576107 
ಹಿರಿಯಡ್ಕ ರೈತರ ಸೇವಾ ಸಹಕಾರ ಸಂಘ: 
1. ಶ್ರೀ ರಾಜು ಪೂಜಾರಿ, ಪಡು ಅಂಜಾರು, ಹಿರಿಯಡ್ಕ. 
2. ಶ್ರೀಮತಿ ಶುಭಮಂಗಳ 20/0೦ ಕಾಳಯ್ಯ ಆಚಾರ್ಯ, ಪಡುಭಾಗ, ಬೊಮ್ಮರಬೆಟ್ಟು. 
ಅಟೋ ರಿಕ್ಬಾ ಚಾಲಕರ ಸೊಸೈಟಿ: 
1. ಶ್ರೀ ಗಣೇಶ ಕುತ್ಪಾಡಿ, 5/0 ದೇವ್ರ ಪೂಜಾರಿ, ಮಾಂಗೋಡು ದೇವಸ್ಥಾನದ ಹತ್ತಿರ, ಅಂಚೆ: ಕುತ್ಪಾಡಿ, ಉಡುಪಿ 
2. ಶ್ರೀಮತಿ ಸರಿತಾ ಸೇರಿಗಾರ್ತಿ, C/o ಪ್ರಶಾಂತ, ಇಂಗ್ಲೀಷ್‌ ಮೀಡಿಯಂ ಶಾಲೆಯ ಹಿಂಬದಿ, ಕಾತ್ಯಾಯಿನಿ 
ನಗರ, ಅಂಚೆ: ಕುಂಜಿಬೆಟ್ಟು-2. 
3. ಯೋಗಾನಂದ ಕಡಿಯಾಳಿ ೦/೦ ರಂಗ, ಇಂಗ್ಲೀಷ್‌ ಮೀಡಿಂಯಂ ಶಾಲೆಯ ಹಿಂಬದಿ, ಕಾತ್ಯಾಯಿನಿ ನಗರ, ಅಂಚೆ: 
ಕುಂಜಿಬೆಟ್ಟು-2. 
ಮಹಿಳಾ ಗ್ರಾಹಕರ ವಿವಿದೋದ್ಧೇಶಿತ ಸಂಘ: 
1. *ು. ಸ್ವರ್ಣ ಶೆಟ್ಟಿಗಾರ್‌, ಜನತಾ ಕೊಲನಿ ಕರಂಬಳ್ಳಿ, ಅಂಚೆ: ಕುಂಜಿಬೆಟ್ಟು, ಉಡುಪಿ-576102. 
2. ಶ್ರೀಮತಿ ಶೋಭಾ ಸುಧಾಕರ ಬೆಳ್ಳಳೆ, W/o ಸುಧಾಕರ ಬೆಳ್ಳಳೆ, "ಸೀತಾಕೃಪಾ', ಕೊಡವೂರು ಗ್ರಾಮ, ಅಂಚೆ: 
ಕ್ರೋಡಾಶ್ರಮ, ಉಡುಪಿ-576106. 
3. ಜ್ಯೋತಿ ಕುಮಾರಿ, ಮಂಚಿ ಇಂದ್ರಾಳಿ ದೇವಸ್ಥಾನ ರಸ್ತೆ, ಅಂಚೆ: ಕುಂಜಿಬೆಟ್ಟು, ಉಡುಪಿ 
ಕೊರಂಗ್ರಪಾಡಿ ಸಹಕಾರಿ ಬ್ಯಾಂಕ್‌: 
1. ಶ್ರೀ ಚಿದಾನಂದ ಕೋಟ್ಯಾನ್‌, 5/0 ಆನಂದ ಕೋಟ್ಯಾನ್‌, "ಆನಂದ', ಕೊರಂಗ್ರಪಾಡಿ, ಉಡುಪಿ 
2. ಶ್ರೀಮತಿ ವಿನುತ, 'ಗಿ//೦ ಸತೀಶ ಪೂಜಾರಿ, “ಆಶಾ ನಿವಾಸ', ಎಚ್‌.ಟಿ.ಕಂಪೆನಿ ಹತ್ತಿರ, ಬೈಲೂರ ಉಡುಪಿ 
3. ಶ್ರೀಮತಿ ಲಕ್ಷ್ಮೀ ಸತೀಶ ನಾಯ್ಕ, ಹೊನ್ನ ಕೋಡಿ ಮನೆ, ಅಂಚೆ: ಅಲೆವೂರು, ಉಡುಪಿ. 
ಲ್ಯಾಂಪ್‌ ಸೊಸೈಟಿ: 
1. ಶ್ರೀ ಸುರೇಶ್‌ ನಾಯ್ಕ, S/o ಚರ್ಡಪ್ಪ ನಾಯ್ಕ್‌, ಸಿ. ಎ. ಬ್ಯಾಂಕ್‌ ಎದುರು, ಅಂಚೆ: ಅಲೆವೂರು, ಉಡುಪಿ-576133 
2 ಶ್ರೀಮತಿ ಶೈಲಜಾ ಕೃಷ್ಣ ನಾಯ್ಕ್‌, W/o ಕೃಷ್ಣ ನಾಯ್ಕ್‌, ಕೆಳಶಾಂತಿ ನಗರ, 80 ಬಡಗಬೆಟ್ಟು, ಅಂಚೆ: ಮಣಿಪಾಲ, 
ಉಡುಪಿ-576104. 
3. ಶ್ರೀ ಅಚ್ಚುತ ನಾಯ್ಕ್‌, "ಸಂಭ್ರಮ ಸ್ಟುಡಿಯೋ', ಪಾಟೀಲ್‌ ಕಾಂಪ್ಲೆಕ್ಸ್‌, ಬಿ.ಬಿ. ಸರ್ಕಲ್‌, ಅಂಚೆ:ಪರ್ಕಳ 
ಮುನ್ಸಿಪಲ್‌ ನೌಕರರ ಸ. ಸಂಘ 
I ಶ್ರೀ ದೇವರಾಯ ಶೆಟ್ಟಿಗಾರ್‌, ಶೆಟ್ಟಿಗಾರ್‌ ಗುಜ್ಜಿ, ಕಿನ್ನಿಮುಲ್ಕಿ, ಉಡುಪಿ-576101. 
2. ಶ್ರೀಮತಿ ಶಕುಂತಳ, ನಗರಸಭೆ, ಆದಿಉಡುಪಿ ಮಸೀದಿ ಹತ್ತಿರ, ಅಂಚೆ: ಅಂಬಲಪಾಡಿ, ಉಡುಪಿ. 
3. ಮಹದೇವ ನಾಯ್ಕ, ಅಂಜಾರು, ಅಂಚೆ: ಹಿರಿಯಡ್ಕ, ಉಡುಪಿ. 
ಉದ್ಯಾವರ ಕೋ. ಆಪರೇಟಿವ್‌ ಸ್ಟೋರ್ಸ್‌: 
1. ಶ್ರೀ ಜೀತೇಂದ್ರ ಶೆಟ್ಟಿ, ಪಠೇಲ ಮನೆ, ಬೋಳಾರಗುಡ್ಡೆ, ಅಂಚೆ: ಉದ್ಯಾವರ-574118. 
9: ಶ್ರೀಮತಿ ಜಯ ಸೋಮಯ್ಯ, ಮಠದ ಅಂಗಡಿ, ಮೀನು ಮಾರ್ಕೆಟ್‌ ಹತ್ತಿರ, ಉದ್ಯಾವರ-574118. 
3. ಶ್ರೀ ಪರಮೇಶ್ವರ, ಗುಡ್ಡೆಅಂಗಡಿ, ಕೊಂಕಣ ರೆಸ್ಟೋರೆಂಟ್‌ ಹತ್ತಿರ, N.H. 17, ಉದ್ಯಾವರ-574118. 
ಮಣಿಪಾಲ ಕೋ. ಆಪರೇಟಿವ್‌ ಸ್ಟೋರ್ಸ್‌: 
1 ಶ್ರೀ ಡಾನಾರಾಯಣ ಶೆಣೈ, ದಶರಥ ನಗರ, 80 ಬಡಗಬೆಟ್ಟು, ಅಂಚೆ : ಮಣಿಪಾಲ, ಉಡುಪಿ-576104. 
2. ಶ್ರೀಮತಿ ಪುಷ್ಪ ಸಂತೋಷ ಪ್ರಭು, ಹುಡ್ಕೋ ಕಾಲನಿ, ಅಂಚೆ: ಮಣಿಪಾಲ, ಉಡುಪಿ-576104. 
3. ಶ್ರೀ ಎಂ.ಆರ್‌. ನಾಯ್ಕ ಎ.ಎಲ್‌.ಎನ್‌.ಲೇಔಟ್‌, ಅಂಚೆ: ಮಣಿಪಾಲ,ಉಡುಪಿ-576104. 
ಉಡುಪಿ ಕೋ. ಆಪರೇಟಿವ್‌ ಸ್ಟೋರ್ಸ್‌: 
1. ಶ್ರೀ ಗೋಪಾಲ ರಾವ್‌, “ಹೊಟೇಲ್‌ ದುರ್ಗಾಭವನ', ರಥಬೀದಿ, ಉಡುಪಿ-576101 
2. ಶ್ರೀಮತಿ ರೋಹಿದಾಸ್‌ ಶೆಣೈ, “ಬೆಸ್ಟ್‌ ಕೋ.', ಚಿತ್ತರಂಜನ್‌ ಸರ್ಕಲ್‌, ಉಡುಪಿ-576101. 
ಕ ಶ್ರೀ ಸಾಧು, ಮಧ್ವನಗರ, ಮೂಡಬೆಟ್ಟು, ಕೊಡವೂರು, ಗ್ರಾಮ, ಅಂಚೆ: ಕ್ರೋಡಾಶ್ರಮ,ಉಡುಪಿ-576106 
ಉಡುಪಿ ಸಾರ್ವಜನಿಕ ನೌಕರರ ಗ್ರಾಹಕರ ಸ. ಸಂಘ: 
ಶ್ರೀ ಹರಿಕೃಷ್ಣ ಶಿವತ್ತಾಯ, ಮೂಡುಪೆರಂಪಳ್ಳಿ, ಶಿವಳ್ಳಿ ಗ್ರಾಮ, ಅಂಚೆ: ಕುಂಜಿಬೆಟ್ಟು, ಉಡುಪಿ 
ಶ್ರೀಮತಿ ವೀಣಾ, ಟೀಚರ್‌ ಸೆಟ್ಟಿಬೆಟ್ಟು, "ಹರಿಮಿತ್ರ', ಹರಿಚರಣ್‌ ಹಿಂಬದಿ, ಈಶ್ವರನಗರ, ಮಣಿಪಾಲ. 
ಶ್ರೀಮತಿ ಕರುಣಾಕರ, ಉಡುಪಿ ನಗರಸಭೆ ಎಸ್‌. ಪಿ. ಆಫೀಸಿನ ಹಿಂಬದಿ, ಬನ್ನಂಜೆ, ಅಂಚೆ:ಆಂಬಲಪಾಡಿ 
ಉಡುಪಿ-576103. 


$೦ಭಕೇಶ್ವರ ದೇವಸ್ಥಾನದ ಹತ್ತಿರ, ಅಂಚೆ: ಹೆರ್ಗ, 


UN: ತ್ರಾ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ೧೮೫೯ 





ಮಲ್ಪೆ ಮೀನುಗಾರರ ಸಹಕಾರಿ ಸಂಘ 
1. ಶ್ರೀ ಅಶೋಕ ಸುವರ್ಣ, 5/0 ಎಸ್‌.ಡಿ.ಮೈಂದನ್‌, "ಶ್ರಾವಣಿ', ಬೈಲಕೆರೆ, ಅಂಚೆ: ಕೊಡವೂರು, ಉಡುಪಿ 
2. ಶ್ರೀಮತಿ ಸರೋಜಿನಿ, 0/0 ದಿ.ನಾರಾಯಣ, ಹನುಮಾನ್‌ ನಗರ, ಕೊಳ, ಅಂಚೆ: ಮಲ್ಪೆ. 
3. ಶ್ರೀ ದಾಮೋದರ ನಾಯ್ಕ್‌ S/o ಕುಷ್ಟಪ್ಪ ನಾಯ್ಕ, ಅಂಚೆ: ಕೆಳಾರ್ಕಳಬೆಟ್ಟು, ತೆಂಕನಿಡಿಯೂರು ಗ್ರಾಮ, ಉಡುಪಿ 
ಮಹಿಳಾ ಮೀನುಗಾರರ ಸ. ಸಂಘ, ಮಲ್ಪೆ: 
1. ಶ್ರೀಮತಿ ದಮಯಂತಿ, D/ಂ ದಿ. ಮಾದಿಗ ಮರಕಾಲ, ಬಾಬು ತೋಟಿ, ಮಲ್ಪೆ. 
2. ಶ್ರೀಮತಿ ಲಕ್ಷ್ಮೀ ಕಾಂಚನ್‌, W/o ಗಣೇಶ್‌,"ಕಾಂಚನ', ಬೀಚ್‌ ರಸ್ತೆ, ತೊಟ್ಟಿಂ, ಅಂಚೆ:ತೊಟ್ಟಿಂ,ಉಡುಪಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾ. ಚಾರಿ 
ಪಿ.ಆರ್‌. 1799 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 685 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಕೂರು ತಾಲ್ಲೂಕಿನ ವಿವಿಧ 11 ಸಹಕಾರ ಸಂಘ / ಬ್ಯಾಂಕುಗಳ ಆಡಳಿತ 
ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ವ್ಯವಸಾಯ ಸೇವಾ ಸಹಕಾರ ಸಂಘ, ಕೊಂಡ್ಲಹಳ್ಳಿ 
1. ಶ್ರೀ ಹೆಚ್‌.ಪಿ ಗೋಪಾಲ ಬಿನ್‌ ಪಲ್ಲೆಕ್ಕಪ್ಪ, ಕೊಂಡ್ಲಹಳ್ಳಿ 
2. ಶ್ರೀಮತಿ ರಾಜೇಶ್ವರಿ ಕೋಂ ಜಿ.ಪಿ ಬಸವರಾಜ್‌, ಕೊಂಡ್ಲಹಳ್ಳಿ 
3. ಶ್ರೀ ಕೆ.ಟಿ. ಶಿವಪ್ರಕಾಶ್‌ ಬಿನ್‌ ತಿಪ್ಪೇಸ್ವಾಮಿ 
ವ್ಯವಸಾಯ ಸೇವಾ ಸಹಕಾರ ಸಂಘ, ತಮ್ಮೇನಹಳ್ಳಿ 
1. ಶ್ರೀ ಮದ್ದಾನಪ್ಪ ಬಿನ್‌ ಮರಸೆ ಮೊಮ್ಮಯ್ಯ, ಕೋನಸಾಗರ 
2. ಶ್ರೀಮತಿ ರತ್ನಮ್ಮ ಕೋಂ ನಾಗರಾಜ, ಮೇಲಿನಕಣಿವೆ 
3. ಶ್ರೀ ಪಂಪಾವತಿ ಬಿನ್‌ ಪಂಪಣ್ಣ, ಬೊಮ್ಮದೇವರಹಳ್ಳಿ 
ವ್ಯವಸಾಯ ಸೇವಾ ಸಹಕಾರ ಸಂಘ, ದೇವಸಮುದ್ರ 
1. ಶ್ರೀ ಸಿ.ಜಿ.ಶಿವಶಂಕರ ಬಿನ್‌ ಸಿ.ಜಿ ಗಂಗಣ್ಣ, ದೇವಸಮುದ್ರ 
2. ಶ್ರೀ ಎಲ್‌.ಟಿ.ಪ್ರಕಾಶ್‌ ಬಿನ್‌ ತಿಮ್ಮಪ್ಪ, ವೆಂಕಟಾಪುರ 
3. ಶ್ರೀಮತಿ ರುದ್ರಮ್ಮ ಕೋಂ ಕೆ.ಟಿ ಪರಮೇಶ್ವರಪ್ಪ, ದೇವಸಮುದ್ರ 
ವ್ಯವಸಾಯ ಸೇವಾ ಸಹಕಾರ ಸಂಘ, ರಾಂಪುರ 
1. ಶ್ರೀ ರಾಮಣ್ಣ ಬಿನ್‌ ತಿ ಪ್ಪ, ಉರ್ಥಾಳ್‌ 
2. ಶ್ರೀಮತಿ ಮಂಜುಳಾಸ್ವಾಮಿ ಕೋಂ ಡಾ: ಸ್ವಾಮಿ, ರಾಂಪುರ 
3. ಶ್ರೀ ಬಸವರಾಜ ಬಿನ್‌ ವಸ್ಯೇರಿ ದೊಡ್ಡಬಸಪ್ಪ, ರಾಂಪುರ 
ವ್ಯವಸಾಯ ಸೇವಾ ಸಹಕಾರ ಸಂಘ ಹಿರೇಕೇರೆಹಳ್ಳಿ 
1. ಶ್ರೀ ಹೆಚ್‌.ಆರ್‌. ಗೋಪಿನಾಥ ರಾವ್‌ ಬಿನ್‌ ರಾಘವೇಂದ್ರರಾವ್‌, ಹಿರೇಕೆರೆಹಳ್ಳಿ 
2. ಶ್ರೀ ಎಸ್‌.ವೀರಭದ್ರಪ್ಪ ಬಿನ್‌ ಶರಣಬಸಪ್ಪ, ಹಿರೇಕೆರೆಹಳ್ಳಿ 
3. ಶ್ರೀಮತಿ ಸರಸ್ವತಿ ಕೋಂ ರಾಮಚಂದ್ರಪ್ಪ, ಹಿರೇಕೆರೆಹಳ್ಳಿ 
ವ್ಯವಸಾಯ ಸೇವಾ ಸಹಕಾರ ಸಂಘ, ಮೊಳಕಾಲ್ಮೂರು 
1. ಶ್ರೀ ಹೆಚ್‌,ವಿ, ಜಯಣ್ಣ ಬಿನ್‌ ವೀರಭದ್ರಪ್ಪ, ಮೊಳಕಾಲ್ಮೂರು 
2. ಶ್ರೀಮತಿ ಬಿ.ಸಿ. ಪದ್ಮಾ ಕೋಂ ಬಿ.ಚಂದ್ರಶೇಖರ್‌, ಮೊಳಕಾಲ್ಮೂರು 
3. ಶ್ರೀ ಆರ್‌. ತಿಪ್ಪೇಸ್ವಾಮಿ ಜನ್‌ ರಾಜಪ್ಪ, ಹಾನಗಲ್‌ 
ವ್ಯವಸಾಯ ಸೇವಾ ಸಹಕಾರ ಸಂಘ ಬಿ.ಜಿ.ಕೆರೆ 
1. ಶ್ರೀ ಎಂ.ಪಿ ಹನುಮಂತಪ್ಪ ಬಿನ್‌ ಎನ್‌. ಪಾಲಯ್ಯ ಬಿ.ಜಿ.ಕೆರೆ 
2. ಶ್ರೀ ಅಹಮದ್‌ ಖಾನ್‌ ಬಿನ್‌ ಇಮಾಮ್‌ ಸಾಬ್‌, ಬಿ.ಜಿ.ಕೆರೆ 
3. ಶ್ರೀಮತಿ. ಪಾಲಮ್ಮ ಕೋಂ ಗೂರುಗೋರಜ್ಜ, ಬಿ.ಜಿ.ಕೆರೆ 
ವ್ಯವಸಾಯ ಸೇವಾ ಸಹಕಾರ ಸಂಘ, ತುಮಕೊರ್ಲಹಳ್ಳಿ 
1. ಶ್ರೀಮತಿ ಸಾವುಕಾರ ಪಾಲಮ್ಮ ಕೋಂ ಬೋರಯ್ಯ, ತುಮಕೊರ್ಲಹಳ್ಳಿ 
2. ಶ್ರೀ ಮೂಕಣ್ಣ ಬಿನ್‌ ಸಣ್ಣ ಬೈಯಣ್ಣ, ತುಮಕೊರ್ಲಹಳ್ಳಿ 
3. ಶ್ರೀಮತಿ. ಓಬಕ್ಕ ಕೋಂ ತಿಪ್ಪೇಸ್ವಾಮಿ, ತುಮಕೊರ್ಲಹಳ್ಳಿ 


೧೮೬೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ಭಾಗ - ೪ಎ 





ವ್ಯವಸಾಯ ಸೇವಾ ಸಹಕಾರ ಸಂಘ, ನಾಗಸಮುದ್ರ 
1. ಶ್ರೀ ಬಸವರಾಜು ಬಿನ್‌ ಹನುಮಂತಪ್ಪ, ನಾಗಸಮುದ್ರ 
2 ಶ್ರೀ ಜಿ.ರಾಜಾರಾವ್‌ ಬಿನ್‌ ಭೀಮೇಶರಾವ್‌, ನಾಗಸಮುದ್ರ 
ಮೊಳಕಾಲ್ಮೂರು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ, ಮೊಳಕಾಲ್ಮೂರು 
1. ಶ್ರೀ ಜಿ.ಆರ್‌.ಜಗದೀಶ್‌ ಬನ್‌ ಗಡ್ಡೆ ಚನ್ನಪ್ಪ, ರಾಂಪುರ 
2. ಶ್ರೀಮತಿ ಚಿನ್ನಕ್ಕ ಕೋಂ ಬಡವಬಯ್ಯ, ಮೊಳಕಾಲ್ಮೂರು 
ಮೊಳಕಾಲ್ಮೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್‌ ನಿ, ಮೊಳಕಾಲ್ಕೂರು 
1. ಶ್ರೀಮತಿ ಬಿ.ಶರಣಮ್ಮ ಕೋಂ ಬಿ.ಬಸವರಾಜ, ಅಶೋಕಸಿದ್ದಾಪುರ 
2. ಶ್ರೀ ವೈ.ಡಿ ಬಸವರಾಜ್‌ ಮಾಜಿ ಅಧ್ಯಕ್ಸರು, ಗ್ರಾಮ ಪಂ. ರಾಯಪುರ 
3. ಶ್ರೀ ಎನ್‌. ತಿಪ್ಪೇಸ್ವಾಮಿ ಬಿನ್‌ ಗೂಳೆಮಾರಣ್ಣ, ಕೊಮ್ಮನಕಟ್ಟೆ 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1802 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 696 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲ್ಲೂಕಿನ ವಿವಿಧ 18 ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕುಗಳ 
ಆಡಳಿತ ಮಂಡಳಿಗಳಿಗೆ" ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ಲಿ, ಹೊನ್ನಾಳಿ 
ಶ್ರೀ ಬಿ.ನಟಿರಾಜ್‌ ಬನ್‌ ವೀರಭದ್ರಪ್ಪ, ಕ್ಯಾಸಿನಕೆರೆ, ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 
ಶ್ರೀ ಫೀರಾನಾಯ್ಕ ಬಿನ್‌ ರಾಮನಾಯ್ಕ, ಕೊಡತಾಳ್‌, ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 
ಶ್ರೀಮತಿ ಟಿ.ಆರ್‌.ಕವಿತಾ ಕೋಂ ಎಂ.ಜಿ.ಸಿದ್ದಪ್ಪ, ಕುಂದೂರು, ಹೊನ್ನಾಳಿ 
ತಾಲ್ಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಹೊನ್ನಾಳಿ 
ಶ್ರೀ ಜುಂಜನಾಯ್ಕ ಜನ್‌ ನ್ಯಾಗನಾಯ್ಕ, ಹನುಮಸಾಗರ, ಹೊನ್ನಾಳಿ 
ಶ್ರೀ ಎ.ಆನಂದಪ್ಪ, ಅರಬಗಟ್ಟೆ, ಹೊನ್ನಾಳಿ 
ಶ್ರೀಮತಿ ಶಾಂತಮ್ಮ ಕೋಂ ಚಂದ್ರಪ್ಪ, ಬಿದರಗಡ್ಡೆ, ಹೊನ್ನಾಳಿ 
ಹೊನ್ನಾಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, ಹೊನ್ನಾಳಿ 
ಶ್ರೀ ಜಯಂತ್‌.ಎಂ.ಆರ್‌. ಬಿನ್‌ ರೇವಣಸಿದ್ದಪ್ಪ ಕಲ್ಕೇರಿ, ಹೊನ್ನಾಳಿ 
ಶ್ರೀ ಲೋಕೇಶಪ್ಪ ಜನ್‌ ಮಲ್ಲಪ್ಪ ಬಲ್ಮೂರಿ, ಎ.ಕೆ.ಕಾಲೋನಿ, ಹೊನ್ನಾಳಿ 
ಶ್ರೀಮತಿ ಸರೋಜ ಕೋಂ ಹೆಚ್‌ ಉಮೇಶ್‌,ಹೆಚ್‌. ಕಡದಕಟ್ಟೆ, ಹೊನ್ನಾಳಿ 
ತರಗನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಎಸ್‌.ರಾಜು ಬಿನ್‌ ಬಸಪ್ಪ ಅರಕೆರೆ, ಹೊನ್ನಾಳಿ 
ಶ್ರೀ ಶಂಕರನಾಯ್ಕ ಬಿನ್‌ ಚಂದ್ರನಾಯ್ಕ, ಘಂಟ್ಯಾಪರ, ಹೊನ್ನಾಳಿ 
ಶ್ರೀಮತಿ ಶಾಂತಮ್ಮ ಕೋಂ ಹನುಮಂತಪ್ಪ ಸಿದ್ಧಾಪುರದ ನರಸಗೊಂಡನಹಳ್ಳಿ, ಹೊನ್ನಾಳಿ 
ದೊಡ್ಡೆತ್ತಿನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಡಿ.ಎಂ.ರಾಜು ಬಿನ್‌ ಎಂ.ರುದ್ರಪ್ಪ, ದೊಡ್ಡೆತ್ತಿನಹಳ್ಳಿ, ಹೊನ್ನಾಳಿ 
ಶ್ರೀಮತಿ ನೀಲಮ್ಮ ಕೋಂ ಶೇಖರಪ್ಪ, ಕಂಕನಹಳ್ಳಿ, ಹೊನ್ನಾಳಿ 
ಶ್ರೀ ಶಿವಪ್ರಕಾಶ್‌.ಹೆಚ್‌. ಬಿನ್‌ ಹಾಲಪ್ಪ, ದಾನೆಹಳ್ಳಿ, ಹೊನ್ನಾಳಿ 
ಕತ್ತಿಗೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ರಾಜಪ್ಪ ಹೆಚ್‌. ಬಿನ್‌ ಹಲಗಪ್ಪ, ದೊಡ್ಡೇರಹಳ್ಳಿ, ಹೊನ್ನಾಳಿ 
ಶ್ರೀಮತಿ ಮಲ್ಲಮ್ಮ ಕೋಂ ಗಂಗಪ್ಪ, ಚಿಕ್ಕೇರಹಳ್ಳಿ, ಹೊನ್ನಾಳಿ 
ಶ್ರೀ ಗಿರಿಜಮ್ಮ ಕೋಂ ಜಯಪ್ಪ, ಮಾದೇನಹಳ್ಳಿ ಹೊನ್ನಾಳಿ 
ಯರಗನಾಳ್‌ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಹೆಚ್‌.ಲಿಂಗಮೂರ್ತಿ ಬಿನ್‌ ಈಶ್ವರಪ್ಪ, ಯರಗನಾಳ್‌, ಹೊನ್ನಾಳಿ 
ಶ್ರೀಮತಿ ರೇಣುಕಮ್ಮ ಕೋಂ ಮಲ್ಲಿಕಯ್ಯ, ರಾಮೇಶ್ವರ, ಹೊನ್ನಾಳಿ 
ಶ್ರೀ ಹೆಚ್‌.ಶಿವಾನಂದಪ್ಪ ಬಿನ್‌ ಮಂಜಪ್ಪ, ಕುದುರೆಕೊಂಡ, ಹೊನ್ನಾಳಿ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ೧೮೬೧ 





ಹಳೇ ಜೋಗ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಶಿವನಗೌಡ ಬಿನ್‌ ಹಿರಿಯಪ್ಪಗೌಡ, ಕ್ಯಾತಿನಕೊಪ್ಪ, ಚಿನ್ನಿಕಟ್ಟೈ ಪೋಸ್ಟ್‌, ಹೊನ್ನಾಳಿ 
ಶ್ರೀಮತಿ ಪ್ರಮೀಳಮ್ಮ ಕೋಂ ಮಹೇಶ್ವರಪ್ಪ ಬಿದರಹಳ್ಳಿ, ಚಿನ್ನಿಕಟ್ಟೈ ಪೋಸ್ಟ್‌, ಹೊನ್ನಾಳಿ 
ಶ್ರೀ ಓಂಕಾರನಾಯ್ಕ, ಹೊಸಜೋಗ, ಹೊನ್ನಾಳಿ 
ಸವಳಂಗ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಮಹೇಶ್ವರಪ್ಪ ಬಿನ್‌ ಪ್ರಬಪ್ಪ, ಸೋಗಿಲು, ಹೊನ್ನಾಳಿ 
ಶ್ರೀಮತಿ ಗಾಯಿತ್ರಮ್ಮ ಕೋಂ ಗಣೇಶಚಾರ್‌ ಸವಳಂಗ ಪೋಸ್ಟ್‌ ,ಹೊನ್ನಾಳಿ 
ಶ್ರೀ ಸೋಮ್ಲಾನಾಯ್ಕ ಬಿನ್‌ ಹನುಮಂತನಾಯ್ಕ, ಕೊಡತಾಳ್‌, ಸವಳಂಗದ ಪೋಸ್ಟ್‌ ಹೊನ್ನಾಳಿ 
ಚೇಲೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಡಿ.ಎಸ್‌.ಮಂಜಪ್ಪ ಜಿನ್‌ ಹಾಲಪ್ಪ, ದೊಡ್ಡೇರಿ, ಹೊನ್ನಾಳಿ 
ಶ್ರೀಮತಿ ಎಂ.ಆರ್‌.ನೇತ್ರಾವತಿ ಕೋಂ ಶಿವಾನಂದಪ್ಪ, ಚೀಲೂರು, ಹೊನ್ನಾಳಿ 
ಶ್ರೀ ತಿಪ್ಪೇಶಿ ಜನ್‌ ಕೊಲ್ಲಬೋವಿ, ಗೋಪಗೊಂಡನಹಳ್ಳಿ, ಹೊನ್ನಾಳಿ 
ಮಾಸಡಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ರಂಗನಾಥ್‌ ಬಿನ್‌ ಹನುಮಂತಪ್ಪ ಮಾಸಡಿ, ಹೊನ್ನಾಳಿ 
ಶ್ರೀಮತಿ ರಾಧಮಣಿ ಕೋಂ ಸಿದ್ದಾಚಾರ್‌ ಗೊಲ್ಲರಹಳ್ಳಿ, ಹೊನ್ನಾಳಿ 
ಶ್ರೀ ನಾಗಪ್ಪ ಬಿನ್‌ ಯಮುನಪ್ಪ ತಕ್ಕನಹಳ್ಳಿ, ಹೊನ್ನಾಳಿ 
ತಿಮ್ಲಾಪುರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ರುದ್ರೇಶ್‌ ಜನ್‌ ಹನುಮಂತಪ್ಪ, ನೇರಲದುಂಡಿ, ಹೊನ್ನಾಳಿ 
ಶ್ರೀಮತಿ ರತ್ನಮ್ಮ ಕೋಂ ಚಂದ್ರಪ್ಪ.ಜಿ.ಎಸ್‌. ತಿಮ್ಲಾಪುರ, ಹೊನ್ನಾಳಿ 
ಶ್ರೀ ರಮೇಶ್‌ ನಾಯ್ಕ ಜನ್‌ ಸೊಮ್ಸಾನಾಯ್ಕ, ತಿಮ್ಲಾಪುರ ತಾಂಡ, ಹೊನ್ನಾಳಿ 
ಮಲೆಕುಂಬಳೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಜಿ. ಬಸವಲಿಂಗಪ್ಪ ಬಿನ್‌ ಸಿದ್ದಪ್ಪ, ಮಲೆಕುಂಬಳೂರು, ಹೊನ್ನಾಳಿ 
ಶ್ರೀಮತಿ ಜಯಮ್ಮ ಕೋಂ ಕೆ.ಬಿ.ಹನುಮಂತಪ್ಪ ಮಲೆಕುಂಬಳೂರು, ಹೊನ್ನಾಳಿ 
ಶ್ರೀ ವರುಣ್‌ ನಾಯ್ಕ ಬಿನ್‌ ಹೀರಾನಾಯ್ಕ, ನೆಲವೊನ್ನೆ ತಾಂಡ ಹೊನ್ನಾಳಿ 
ಚಿ.ಕಡದಕಟ್ಟೈ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಎನ್‌.ಹೆಚ್‌.ಸುರೇಂದ್ರರಾವ್‌ ಬಿನ್‌ ಸಣ್ಣಿಹಾಲಪ್ಪ, ಮರಿಗೊಂಡನಹಳ್ಳಿ, ಹೊನ್ನಾಳಿ 
ಶ್ರೀಮತಿ ಕೆ.ಪಿ.ರಾಧಮ್ಮ ಕೋಂ ಕೆ.ಪಿ.ಕೃಷ್ಣಮೂರ್ತಿ, ಕೋಟಿಹಾಳ್‌, ಹೊನ್ನಾಳಿ 
ಶ್ರೀಮತಿ ಎ.ಕೆ.ಗಂಗಮ್ಮ ಕೋಂ ದುರ್ಗಪ್ಪ ಚಿ.ಕಡದಕಟ್ಟೆ, ಹೊನ್ನಾಳಿ 
ನ್ಯಾಮತಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಲೋಕೇಶ್ವರಪ್ಪ ಬಿನ್‌ ಸಿದ್ಧಬಸಪ್ಪ ಸುರವೊನ್ನೆ, ಹೊನ್ನಾಳಿ 
ಶ್ರೀಮತಿ ರೆಡ್ಡಿ ರತ್ನಮ್ಮ ಕೋಂ ರೆಡ್ಡಿ ಗೋವಿಂದಪ್ಪ ನ್ಯಾಮತಿ, ಹೊನ್ನಾಳಿ 
ಶ್ರೀ ಗಣೇಶ್‌ ಬಿನ್‌ ಭೀಮಪ್ಪ, ನ್ಯಾಮತಿ ಹೊನ್ನಾಳಿ 
ಬೇಲಿಮಲ್ಲೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಚಿದಂಬರಂ, ಬೇಲಿ ಮಲ್ಲೂರು ಹೊನ್ನಾಳಿ 
ಶ್ರೀಮತಿ ಪದ್ಮಲತಾ ಕೋಂ ನವೀನ್‌ ಚಿಕ್ಕನಗೋಣಗೆರೆ, ಹೊನ್ನಾಳಿ 
ಶ್ರೀ ಸ್ವಾಮಿಲಿಂಗಪ್ಪ ಬಿನ್‌ ನಾಗಪ್ಪ, ಕೋಣನತಲೆ, ಹೊನ್ನಾಳಿ 
ಕುಂಕೂವಾ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ಬಸೆಟಪ್ಪ ಬಿನ್‌ ಭೀಮಪ್ಪ ಕುಂಕೂವಾ, ಹೊನ್ನಾಳಿ 
ಶ್ರೀ ರವಿ ಬಿನ್‌ ನಾಗಪ್ಪ ವಡೆರಹತ್ತೂರು, ಹೊನ್ನಾಳಿ 
ಶ್ರೀಮತಿ ನೀಲಮ್ಮ ಕೋಂ ನಾಗಪ್ಪ ಕುಂಕೂವಾ, ಹೊನ್ನಾಳಿ 
ಜೀನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಶ್ರೀ ನಿ.ಟಿ.ಯೇಗೇಶ್‌ ಬಿನ್‌ ಜಗನ್ನಪ ಜೀನಹಳ್ಳಿ, ಹೊನ್ನಾಳಿ 


yy 
ಶ್ರೀಮತಿ ಚಂದ್ರಕಲಾ ಕೋಂ ಹಂಪಣ್ಣ ವಿರುಪಾಕ್ಟಪ್ಪ, ಜೀನಹಳ್ಳಿ, ಹೊನ್ನಾಳಿ 
ಶ್ರೀ ಎ.ಕೆ.ಧಾನಪ್ಪ ಜನ್‌ ಎ.ಕೆ.ಹಾಲಪ್ಪ, ಜೀನಹಳ್ಳಿ, ಹೊನ್ನಾಳಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1807 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 


ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 


೧೮೬೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 716 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಉಡುಪಿ ಜಿಲ್ಲೆ ಕುಂದಾಪುರ ತಾಲ್ಲೂಕಿನ ವಿವಿಧ 09 ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕುಗಳ ಆಡಳಿತ 
ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕಂಬದಕೋಣೆ ರೈತರ ಸೇವಾ ಸಹಕಾರ ಬ್ಯಾಂಕ್‌ ನಿ, ಉಪ್ಪುಂದ 
ಶ್ರೀ ಸಂದೇಶ್‌ ಭಟ್‌ ಬಿನ್‌ ವೆಂಕಪ್ಪಯ್ಯ ಭಟ್‌, ಪಟೇಲ ಹೌಸ್‌, ಉಪ್ಪುಂದ, ಕುಂದಾಪುರ ತಾ 
ಶ್ರೀ ಕೆ.ರಾಮಚಂದ್ರ ಬಿನ್‌ ಗೋವಿಂದ, ಕೆ.ಎಸ್‌.ನಿಲಯ, ಕಿರಿಮಂಜೇಶ್ವರ, ಕುಂದಾಮರ ತಾ 
ಶ್ರೀಮತಿ ಗೌರಿ ಬನ್‌ ಮಹಲಿಂಗ ದೇವಾಡಿಗ, ಹಲ್ಕೆರೆ ಮನೆ, ಬೊಳ್ಳಾಡಿ, ಬಿಜೂರು, ಕುಂದಾಪುರ 
ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, 
ಶ್ರೀ ವಿನಯ ನ್ಯಾರಿ ಬಿನ್‌ ಸಂಜೀವ ನ್ಯಾರಿ, ಅಕ್ಬತಾ ಕಾಂಪ್ಲೆಕ್ಸ್‌, ನಾವುಂದ, ಕುಂದಾಮರ ತಾ 
ಶ್ರೀಮತಿ ಸರೋಜ ಗಾಣಿಗ ಕೋಂ ರತ್ನಾಕರ ಗಾಣಿಗ, ನಾವುಂದ, ಕುಂದಾಪುರ ತಾ 
ಶ್ರೀ ಮಂಜು ದೇವಾಡಿಗ ಬಿನ್‌ ತಿಮ್ಮದೇವಾಡಿಗ, ನಾವುಂದ, ಕುಂದಾಪುರ ತಾಲ್ಲೂಕು 
ಪಂಚಗಂಗಾ ರೈತರ ಸೇವಾ ಸಹಕಾರ ಬ್ಯಾಂಕ್‌ ನಿ, ಹೆಮ್ಮಾಡಿ 
ಶ್ರೀ ಸಂತೋಷ್‌ ಕುಮಾರ್‌ ಶೆಟ್ಟಿ ಜನ್‌ ಅಂತಯ್ಯ ಶೆಟ್ಟಿ, ಒಳಗಿನ ಮನೆ, ನೂಜಾಡಿ, ಕುಂದಾಪುರ 
ಶ್ರೀಮತಿ ಸಾಕು ಪೂಜಾರಿ, ಕೋಂ ರಾಜು ಪೂಜಾರಿ, ಚಿತ್ತೇರಿ ಮಕ್ಕಿ ತಾಲ್ಲೂರು, ಕುಂದಾಪುರ ತಾ 
ಶ್ರೀ ರವಿ ಬಿನ್‌ ರಾಜು, ಜನತಾ ಕಾಲೋನಿ, ನಾಯಕವಾಡಿ, ಗುಜ್ಜಾಡಿ, ಕುಂದಾಮರ ತಾ. 
ಕರ್ಕುಂಜೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, 
ಶ್ರೀ ಹಂದಕುಂದ ಅಶೋಕ ಶೆಟ್ಟಿ ಬಿನ್‌ ಎಸ್‌.ಮಂಜಯ್ಯ ಶೆಟ್ಟಿ, ಹಂದಕುಂದ ಮನೆ, ಕರ್ಕುಂಜೆ 
ಶ್ರೀಮತಿ ಕೋಂ ರಾಜೀವ ಶೆಟ್ಟಿ, ಹೊಕ್ಕೊಳ್ಳಿ ಮನೆ, ಕರ್ಕುಂಜೆ, ಕುಂದಾಮರ 
ಶ್ರೀ ಚಂದ್ರಶೇಖರ ಬಿನ್‌ ಚಿಕ್ಕ, ಸೌಕೂರು, ಕುಂದಾಮರ 
ವಂಡ್ಸೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, 
ಶ್ರೀ ಶರತ್‌ ಶೆಟ್ಟಿ ಜನ್‌ ತೇಜಪ್ಪ ಶೆಟ್ಟಿ, ಬಡಾಮನೆ, ಗುಲಾಡಿ 
ಶ್ರೀಮತಿ ಮಾಲತಿ ಶೆಟ್ಟಿ ಕೋಂ ಕರುಣಾಕರ ಶೆಟ್ಟಿ, ವಂಡಬಳ್ಳಿ, ಹೊಸೂರು 
ಶ್ರೀಮತಿ ಮಂಜೆ, ಕೋಂ ದೇವ, ಹೊಸೂರು 
ಆಲೂರು ಹರ್ಕೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, 
ಶ್ರೀ ಸೀತಾರಾಮ ಶೆಟ್ಟಿ ಬಿನ್‌ ಮಂಜಯ್ಯ ಶೆಟ್ಟಿ, ನಾರ್ಕಳಿ ಪಡುಕಟ್ಟೆ ಮನೆ, ಹರ್ಕೂರು 
ಶ್ರೀ ಮಂಜುನಾಥ ಬಿನ್‌ ಕೊರಗ ನಾರ್ಕಳಿ, ಹರ್ಕೂರು 
ಶ್ರೀಮತಿ ಪೂರ್ಣಿಮ ಶೆಟ್ಟಿ ಕೋಂ ರಮಾನಂದ ಶೆಟ್ಟ, ಪೂರ್ಣಿಮ ನಿಲಯ, ಹಳ್ಳಿ ಆಲೂರು, ಕುಂದಾಮರ 
ಪಡುಕೋಣೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ನಾಡಾ 
ಶ್ರೀ ಬಚ್ಚ ಪೂಜಾರಿ ಬಿನ್‌ ದುರ್ಗಿ ಮೇಲ್ಮನೆ, ಪಡುಕೋಣೆ 
ಶ್ರೀಮತಿ ರತ್ನಾ ಎಸ್‌.ಕಾಂಚನ್‌ ಕೋಂ ಶಂಕರ ಕಾಂಚನ್‌, ಕಳಿನ ಬಾಗಿಲು, ನಾಡಾ 
ಕೊಲ್ಲೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, 
ಶ್ರೀ ಉದಯ ಶೇರುಗಾರ್‌, ಅಣ್ಣಪ್ಪ ಶೇರುಗಾರ್‌, ಕೊಲ್ಲೂರು 
ಶ್ರೀಮತಿ ರತ್ನಾ ರಾಮ ದೇವಾಡಿಗ, ಪ್ರಶಾಮತ ನಿಲಯ, ಕೊಲ್ಲೂರು 
ಶ್ರೀ ರಾಜೀವ ನಾಯ್ಕ ಸನ್ನು ನಾಯ್ಕ, ಮಕ್ಕಾಲು, ಕೊಲ್ಲೂರು. 
ಮಾನಂಜೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕಮಲಶಿಲೆ 
ಶ್ರೀ ಕೃಷ್ಣ ಚಾತ್ರ ಸುಬ್ರಾಯ ಚೆನ್ನಪ್ಪ, ಬರೆಗಾಯ ಹಳ್ಳಿಹೊಳೆ 
ಶ್ರೀಮತಿ ಮಾಲತಿ ಕುಲಾಲ್‌ ಬಿನ್‌ ಗಿರಿಜಾ ಕುಲಾಲ್‌, ಹೆದ್ದಾರಿ ಮನೆ, ಅಜ್ರಿ 
ಶ್ರೀ ಶಂಕರ ಹರಿಜನ ಬಿನ್‌ ಬಚ್ಚ ಹರಿಜನ, ಹನ್ಶಿ, ಹಳ್ಳಿಹೊಳೆ ಗ್ರಾಮ 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾ ಚಾರಿ 
ಪಿ.ಆರ್‌. 1834 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ೧೮೬೩ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 318 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್‌ 2006 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 318 ಸಿಎನ್‌ಎಸ್‌ 2006, ದಿನಾಂಕ: 19.08.2006 ರಲ್ಲಿ ಬೀದರ್‌ ಸಹಕಾರ 
ಸಕ್ಕರೆ ಕಾರ್ಯಾನೆ ನಿ, ಹಳ್ಳಿಖೇಡ ಹುಮನಾಬಾದ್‌ ತಾಲ್ಲೂಕು, ಬೀದರ್‌ ಜಿಲ್ಲೆ, ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಸಂಗಪ್ಪ 
ಪಾಟೀಲ್‌ ಬಿನ್‌ ಶಾಮರಾವ್‌ ಪಾಟೀಲ್‌, ರೇಕುಳಗಿ ಗ್ರಾಮ, ಹುಮನಾಬಾದ್‌ ತಾಲ್ಲೂಕು ಇವರ ನಾಮನಿರ್ದೇಶನಗಳನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ 
ಪ್ರಕರಣ 53ಎ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಸುಭಾಷ್‌ ಪಾಟೀಲ್‌, ಖಟಕಚಿ೦ಜೋಳಿ, 
ಭಾಲ್ಕಿ ತಾಲ್ಲೂಕು ಇವರನ್ನು ಬೀದರ್‌ ಸಹಕಾರ ಸಕ್ಕರೆ ಕಾರ್ಹ್ಯಾನೆ, ನಿ., ಹಳ್ಳಿಖೇಡ ಹುಮನಾಬಾದ್‌ ತಾಲ್ಲೂಕು, ಬೀದರ್‌ ಜಿಲ್ಲೆ ಇದರ 
ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ 
ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1881 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 376 ಸಿಎನ್‌ಎಸ್‌ 2006 (ಭಾಗ), ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌ 2006 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲಾ 
ಸಹಕಾರ ಹಾಲು ಒಕ್ಕೂಟ ನಿ, ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
1) ಶ್ರೀ ಕೃಷ್ಣಪ್ಪ ಬಿನ್‌ ಮುನಿಮಾರಯ್ಯ, ಕುರಬರಪಾಳ್ಯ, ತಾವರೆಕೆರೆ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲ್ಲೂಕು 
2) ಶ್ರೀಮತಿ ಮಂಜುಳಮ್ಮ ಕೋಂ ಎಸ್‌. ರಾಮಾಂಜನಪ್ಪ, ಚಿಕ್ಕಜಾಲ, ಚಿಕ್ಕಜಾಲ ಅಂಚೆ, ಬೆ೦ಗಳೂರು ಉತ್ತರ ತಾ: 
ಬೆಂಗಳೂರು ನಗರ ಜಿಲ್ಲೆ. 
3) ಶ್ರೀ ಎಸ್‌.ಡಿ.ಪ್ರಾಕಾಸ್‌ ಬಿನ್‌ ಬೋರಯ್ಯ, ಸಾತನೂರು, ಕನಕಪುರ ತಾ: ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1882 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 410 ಸಿಎನ್‌ಎಸ್‌ 2006(ಭಾಗು, ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌ 2006 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲ್ಲೂಕಿನ ಅರ್ಯಾಪು 
ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, ಪುತ್ತೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
1) ಶ್ರೀ ಕೆ.ಎಸ್‌. ರವೀಂದನಾಥ್‌ ರೈ ಬಿನ್‌ ಶ್ರೀನಿವಾಸ ರೈ, ಬಳ್ಳಮಜಲು,ಕರಿಯ ಗ್ರಾಮ, ಪುತ್ತೂರು ತಾಲ್ಲೂಕು. 
2) ಶ್ರೀ ಕೃಷ್ಣಪ್ಪ ನಾಯ್ಕ ಬಿನ್‌ ಬಟ್ಟಯ್ಯ ನಾಯ್ಕ ಗೆಣಸಿನ ಕುಮೇರು, ಅರ್ಯಾಮ ಗ್ರಾಮ ಪುತ್ತೂರು ತಾಲ್ಲೂಕು. 
3) ಶ್ರೀಮತಿ ಸುಧಾಮಣಿ ಕೋಂ ಗಣೇಶ್‌ ರೈ, ಮಾವಿನಕಟ್ಟೆ, ಕುರಿಯ ಗ್ರಾಮ, ಪುತ್ತೂರು ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1883 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


೧೮೬೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ; ಸಿಎಂಡಬ್ಲ್ಯೂ 410 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 1ನೇ ಸೆಪ್ಟೆಂಬರ್‌ 2006 
ಈ ಹಿಂದೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 410 ಸಿಎನ್‌ಎಸ್‌ 2006, ದಿನಾಂಕ: 6.7.2006 ರಲ್ಲಿ ದಕ್ಷಿಣ 
ಕನ್ನಡ ಜಿಲ್ಲೆ ಪುತ್ತೂರು ತಾಲ್ಲೂಕಿನ ನರಿಮೊಗರು ಕೃಷಿ ಸಹಕಾರ ಬ್ಯಾಂಕ್‌ ನಿ, ನರಿಮೊಗರು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ 
ಶಶಿಧರ ಭಟ್‌ ಬಿನ್‌ ನಾರಾಯಣ ಭಟ್‌, ನರಿಮೊಗರು ಗ್ರಾಮ ಮತ್ತು ಅಂಚೆ, ಪುತ್ತೂರು ತಾಲ್ಲೂಕು ಇವರ ನಾಮನಿರ್ದೇಶನಗಳನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಇವರ ಸ್ಥಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಎಸ್‌.ಪಿ. ನಾರಾಯಣಗೌಡ ಬಿನ್‌ ಶಿವಣ್ಣಗೌಡ, ಶಾಂತಿಗೂಡು ಗ್ರಾಮ, 
ಶಾಂತಿಗೂಡು ಅಂಚೆ, ಪುತ್ತೂರು ತಾಲ್ಲೂಕು ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲ್ಲೂಕಿನ ನರಿಮೊಗರು ಕೃಷಿ ಸಹಕಾರ ಬ್ಯಾಂಕ್‌ 
ನಿ, ನರಿಮೊಗರು ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ 
ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1884 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 430 ಸಿಎನ್‌ಎಸ್‌ 2006(ಭಾಗು, ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌ 2006 
ಈ ಹಿಂದೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 430 ಸಿಎನ್‌ಎಸ್‌ 2006, ದಿನಾಂಕ: 26.06.2006 ರಲ್ಲಿ 
ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲ್ಲೂಕಿನ ಮೂಗನೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ. ಇದರ ಆಡಳಿತ 
ಮಂಡಳಿಗೆ ಮಾಡಿದ್ದ ಶ್ರೀ ಶೇಖಪ್ಪ ರಾಮಪ್ಪ ಕೂಗನವರ ಸಾ:ಬಸವನಾಳ, ಹುನಗುಂದ ತಾಲ್ಲೂಕು ಮತ್ತು ಶ್ರೀ ಚಂದ್ರಶೇಖರ್‌ ಕೂಬಪ್ಪ 
ಲಮಾಣಿ ಸಾ: ಮರಡಿಬೂದಿಹಾಳ್‌ ಇವರುಗಳ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲ್ಲೂಕಿನ ಮೂಗನೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಮೂಗನೂರು ಇದರ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1). ಶ್ರೀ ಕೋಟಪ್ಪ ಬಿನ್‌ ಮರುಗಪ್ಪ 
2) ಶ್ರೀ ಈಶ್ವರಪ್ಪ ಬಸಪ್ಪ ಕಮ್ಮಾದ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1885 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ; ಸಿಎಂಡಬ್ಲ್ಯೂ 452 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಪ್ರಕರಣ 29ರ ಉಪ 
ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ವಿಜಾಪುರ ಜಿಲ್ಲೆ 
ಮತ್ತು ತಾಲ್ಲೂಕಿನ ಹಿಟ್ಟನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ. ಹಿಟ್ಟನಹಳ್ಳಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1). ಶ್ರೀ ಸಾಹೇಬಗೌಡ ದ್ಯಾಮನಗೌಡ ಬಿರಾದಾರ, ಹಿಟ್ಟನಹಳ್ಳಿ, ವಿಜಾಪುರ ತಾಲ್ಲೂಕು. 
2) ಶ್ರೀಮತಿ ಗಂಗಾಬಾಯಿ ರಾಯಗೊಂಡ, ಉಮರಾಣಿ ಜಮುನಾಳ, ವಿಜಾಪುರ ತಾಲ್ಲೂಕು. 
3) ಶ್ರೀ ರಾಮಗೊಂಡ ಮುತ್ತಪ್ಪ ಪಡಕೋಟಿ, ಹಿಟ್ಟನಹಳ್ಳಿ ವಿಜಾಪುರ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1886 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ೧೮೬೫ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 472 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌ 2006 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಪ್ರಕರಣ 29ರ ಉಪ 
ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ 
ಒಕ್ಕೂಟ ನಿಯಮಿತ, ಕುಲಶೇಖರ, ಮಂಗಳೂರು ಇದರ ಆಡಳಿತ ಸಮಿತಿಗೆ ಈ ಕೆಳಕಂಡವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ: 
1 | ಪ್ರಮೋದ್‌ ಕುಮಾರ್‌ ರೈ ಬಿನ್‌ ಬಾಲಕೃಷ್ಣ ರೈ 
ಏಂತಿಮಾರ್‌ ಮನೆ, ರೆಖ್ಯಾ ಗ್ರಾಮ ಮತ್ತು ಅಂಚೆ, ಬೆಳ್ತಂಗಡಿ ತಾಲ್ತೂಕು, ದಕ್ಷಿಣ ಕನ್ನಡ ಜಿಲ್ಲೆ 
2 | ಶ್ರೀಮತಿ ವಿಜಯಲಕ್ಷ್ಮಿ ಕೋಂ ಬಸವರಾಜ ಪೂಜಾರಿ 
ಪೆರ್ಮಾನ, ಮುನಿಯಾಲು, ವಾರಂಗಿ ಗ್ರಾಮ, ಕಾರ್ಕಳ ತಾಲ್ಲೂಕು, ಉಡುಪಿ ಜಿಲ್ಲೆ. 
3 | ಶ್ರೀ ಕುಮಾರದಾಸ್‌ ಬಿನ್‌ ದೂಮ ಕೊರಗ 
ಜೆ.ಎಂ.ಸಿ. 76/ಹಾಲಾಡಿ, ಹಾಲಾಡಿ ಗ್ರಾಮ, ಕುಂದಾಪುರ ತಾಲ್ಲೂಕು. 

ಮೇಲೆ ನಾಮ ನಿರ್ದೇಶನ ಮಾಡಿರುವ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1887 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 483 ಸಿಎನ್‌ಎಸ್‌ 2006, ಬೆ೦ಗಳೂರು, ದಿನಾಂಕ: 18ನೇ ಸೆಪ್ಟೆಂಬರ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಪ್ರಕರಣ 29ರ ಉಪ 
ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಳ್ಳಾರಿ ಜಿಲ್ಲೆ, 
ಹೊಸಪೇಟೆ ತಾಲ್ಲೂಕಿನ ಬೈಲುವದ್ದಿಗೇರಿ ಗ್ರಾಮ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ. ಬೈಲುವದ್ದಿಗೇರಿ ಇದರ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1) ಶ್ರೀಮತಿ ಕೆ.ಎಸ್‌. ಎರ್ರೆಮ್ಮ ಕೋಂ ಶ್ರೀ ಕೆ.ಎಸ್‌. ಸಿದ್ಧಪ್ಪ, ಬೈಲುವದ್ದಿಗೇರಿ ಅಂಚೆ, ಹೊಸಪೇಟೆ ತಾ: 
2) ಶ್ರೀ ನಾಯಕರ ನಾರಾಯಣಪ್ಪ ಬಿನ್‌ ಶ್ರೀ ಭೀಮಪ್ಪ, ಬೈಲುವದ್ದಿಗೇರಿ ಅಂಚೆ, ಹೊಸಪೇಟೆ ತಾ: 
3) ಶ್ರೀ ವಳಾಚೆ ಶಂಕ್ರಪ್ಪ ಬಿನ್‌ ಭೀಮಪ್ಪ ಕಾಕುಬಾಳು ಅಂಚೆ, ಹೊಸಪೇಟೆ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1888 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 509 ಸಿಎನ್‌ಎಸ್‌ 2006, ಬೆಂಗಳೂರು, ದಿನಾಂಕ: 18ನೇ ಸೆಪ್ಟೆಂಬರ್‌ 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಪ್ರಕರಣ 29ರ ಉಪ 
ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಳ್ಳಾರಿ ಜಿಲ್ಲೆ 
ಹೊಸಪೇಟೆ ತಾಲ್ಲೂಕಿನ ಕಂಫ್ಲಿ ಪಟ್ಟಣದ ರೈತ ಸಹಕಾರ ಬ್ಯಾಂಕ್‌ ನಿ. ಕಂಪ್ಲಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1) ಶ್ರೀ ಜಿ.ಬಿ. ಕೊಟ್ರಪ್ಪ ಬಿನ್‌ ರಾಣಪ್ಪ ಗೌಳೇರು, ನಂ.10 ಮುದ್ದಾಪುರ, ಹೊಸಪೇಟೆ ತಾ: ಬಳ್ಳಾರಿ ಜಿಲ್ಲೆ. 
2) ಶ್ರೀಮತಿ ವಸಂತಮ್ಮ ತಾಯಿ ಗಾಳೆಮ್ಮ ಮಾಜಿ ಪುರಸಭಾ ಸದಸ್ಯರು, 17ನೇ ವಾರ್ಡ್‌, ಕಂಪ್ತಿ. ಹೊಸಪೇಟೆ ತಾಲ್ಲೂಕು, 
ಬಳ್ಳಾರಿ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 1889 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


೧೮೬೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ಭಾಗ - ೪ಎ 





ಶಿಕ್ಷಣ ಸಜಿವಾಲಯ 
ಸೇರ್ಪಡೆ ಸಂಖ್ಯೆ: ಇಡಿ 588 ಡಿಪಿಐ 2002, ಬೆ೦ಗಳೂರು, ದಿನಾ೦ಕ: 30ನೇ ಅಕ್ಟೋಬರ್‌ 2006 

ಸರ್ಕಾರದ ಆದೇಶ ಸಂಖ್ಯೆ ಇಡಿ 588/ಡಿಪಿಐ 2002, ದಿನಾಂಕ: 24.08.2006 ರಲ್ಲಿ ಕಂಡಿಕೆ 5ರ 9 ಮತ್ತು 10ನೇ ಸಾಲಿನಲ್ಲಿ 
"ಕೆ.ಸಿ.ಎಸ್‌. (ಆರ್‌ಪಿಪಿ ಮತ್ತು ಪಿ) ಅಧಿನಿಯಮಗಳ 1973ರ ಕಲಂ 4(1) ರಂತೆ ಶಿಕ್ಷಣಾಧಿಕಾರಿ / ಉಪ ನಿರ್ದೇಶಕರು / ಜಂಟಿ 
ನಿರ್ದೇಶಕರು ವೃಂದಗಳಲ್ಲಿ ಅರ್ಹತಾ ದಿನಾಂಕವನ್ನು ಈ ಅಧಿಸೂಚನೆಯೊಂದಿಗೆ ಲಗತ್ತಿಸಿದ ಅನುಬಂಧದಲ್ಲಿರುವಂತೆ ನಿಗದಿಪಡಿಸಲಾಗಿದೆ” 
ಎಂಬುದರ ಬದಲಿಗೆ "ಕೆ.ಸಿ.ಎಸ್‌ (ಆರ್‌ಪಿಪಿ ಮತ್ತು ಪಿ) ಅಧಿನಿಯಮಗಳ 1973ರ ಕಲಂ 4(1) ಮತ್ತು 4(3) ರಂತೆ ಶಿಕ್ಷಣಾಧಿಕಾರಿ / 
ಉಪ ನಿರ್ದೇಶಕರು / ಜಂಟಿ ನಿರ್ದೇಶಕರು ವೃಂದಗಳಲ್ಲಿ ಅರ್ಹತಾ ದಿನಾಂಕವನ್ನು ಈ ಅಧಿಸೂಚನೆಯೊಂದಿಗೆ ಲಗತ್ತಿಸಿದ 
ಅನುಬಂಧದಲ್ಲಿರುವಂತೆ ನಿಗದಿಪಡಿಸಲಾಗಿದೆ" ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸ್ವರ್ಣಲತಾ ಎಂ. ಭಂಡಾರೆ 


ಪಿ.ಆರ್‌. 1937 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2) 
AGRICULTURE AND HORTICULTURE SECRETARIAT 
NOTIFICATION 
No: AHD 238 AMS 2006, Bangalore, Dated: 26th October 2006 

In exercise of the powers conferred by clause 29 of the Fertilizer control order, 1985. The 
Government of Karnataka hereby specify the following three Fertilizer Control laboratories, specified in 
the column (2) of the table below for the purposes of analyses of Fertilizers sample drawn in respect of 
the areas specified in the corresponding entries in column (3) thereof. 
































TABLE 

Sl.No. Laboratory Area 

1 2 3 

1 Fertilizer Control Laboratory Kadajji, Davanagere. Entire State of Karnataka 

2 Fertilizer Control Laboratory, Belgaum Entire State of Karnataka 

3 Fertilizer Control Laboratory, Mandya Entire State of Karnataka 

By Order and in the Name of the Governor of Karnataka, 
S.R. PADMA 

PR-1938 Under Secretary to Government, 


Agriculture and Horticulture Department. 
ಕಂದಾಯ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಕಂಇ 159 ಮುನೋಮು 2006, ಬೆ೦ಗಳೂರು, ದಿನಾಂಕ: 26ನೇ ಅಕ್ಟೋಬರ್‌ 2006 

ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ-34) ಕಲಂ 9(0ಬಿ ರೊಂದಿಗೆ, ಕರ್ನಾಟಕ ಮುದ್ರಾಂಕ 
ನಿಯಮಗಳು 1958ರ ನಿಯಮ 11-ಎ(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ವೀರವಾಹನ ಉದ್ಯೋಗ ಪ್ರೈವೇಟ್‌ 
ಲಿಮಿಟೆಡ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರು ಒಟ್ಟು ರೂ.1,50,00,000/- ಗಳ ಮೌಲ್ಯದ ಷೇರುಗಳನ್ನು ವಿತರಿಸಲು ತಗಲುವ 
ಮುದ್ರಾಂಕ ಶುಲ್ಕ ರೂ.15,000/- (ಹದಿನೈದು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು ದಿನಾಂಕ: 26.06.2006 ರಂದು 
ಸಂದಾಯಿಸಿರುತ್ತಾರೆಂದು ಕರ್ನಾಟಕ ಸರ್ಕಾರವು ಪ್ರಕಟಿಸುತ್ತದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 159 ಮುನೋಮು 2006, ದಿನಾಂಕ: 26.10.2006ರ ಪ್ರಕಾರ ಸಂಚಿತ ಮುದ್ರಾಂಕ 
ಶುಲ್ಕವನ್ನು ಮೊದಲ ಬಾರಿಗೆ ಸಂದಾಯಿಸಲಾಗಿದೆ ಎಂಬ ಪದಗಳನ್ನು ಷೇರು ಪತ್ರಗಳ ಮೇಲೆ ಮುದ್ರಿಸಲು ಸರ್ಕಾರವು ಅನುಮತಿ 
ನೀಡಿದೆ. 

ಕರ್ನಾಟಕ ಮುದ್ರಾಂಕ ನಿಯಮಾವಳಿಗಳ ನಿಯಮ 11-ಎ(3)ರ ಪ್ರಕಾರ ಸದರಿ ಸಂಸ್ಥೆಯು ವರ್ಗಾಯಿಸಿದ ನಿರ್ದಿಷ್ಟ ಸಂಖ್ಯೆಯ 
ಷೇರುಗಳ ವರದಿಯನ್ನು ಸರ್ಕಾರಕ್ಕೆ ತಪ್ಪದೇ ಕಳುಹಿಸತಕ್ಕದ್ದು ಹಾಗೂ ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 
11-ಎ(4)ರ ಪ್ರಕಾರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಷೇರುಗಳ ಖರೀದಿಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, 
ದಾಖಲೆಗಳನ್ನು ಪರಿಶೀಲಿಸಲು ಮತ್ತು ತಪಾಸಣೆ ನಡೆಸಲು ಸದರಿ ಸಂಸ್ಥೆಯು ಅವಕಾಶ ನೀಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಲಿಂಗ 
ಪಿ.ಆರ್‌. 1939 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ). 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 

ಅಧಿಸೂಚನೆ ಸಂಖ್ಯೆ: ಕಂಇ 162 ಮುನೋಮು 2006, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌ 2006 

ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ-34) ಕಲಂ 9(0ಬಿ ರೊಂದಿಗೆ, ಕರ್ನಾಟಕ ಮುದ್ರಾಂಕ 
ನಿಯಮಗಳು 1958ರ ನಿಯಮ 11-ಎ(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಜಿ.ಎಂ.ಆರ್‌. ಇನ್‌ಫ್ರಾಸ್ಟಕ್ಷರ್‌ ಲಿಮಿಟೆಡ್‌, 
ಬೆ೦ಗಳೂರು ಇವರು ಒಟ್ಟು ರೂ. 250,00,00,000/- ಗಳ ಮೌಲ್ಯದ ಈಕ್ವಿಟಿ ಷೇರುಗಳನ್ನು ವಿತರಿಸಲು ತಗಲುವ ಮುದ್ರಾಂಕ ಶುಲ್ಕ 
ರೂ.25,00,000/- (ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ದಿನಾಂಕ: 21.06.2006 ರಂದು ಸಂದಾಯಿಸಿರುತ್ತಾರೆಂದು 
ಕರ್ನಾಟಕ ಸರ್ಕಾರವು ಪ್ರಕಟಿಸುತ್ತದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ೧೮೬೭ 





ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 162 ಮುನೋಮು 2006, ದಿನಾಂಕ: 26.10.2006ರ ಪ್ರಕಾರ ಸಂಚಿತ ಮುದ್ರಾಂಕ 
ಶುಲ್ಕವನ್ನು ಮೊದಲ ಬಾರಿಗೆ ಸಂದಾಯಿಸಲಾಗಿದೆ ಎಂಬ ಪದಗಳನ್ನು ಷೇರು ಪತ್ರಗಳ ಮೇಲೆ ಮುದ್ರಿಸಲು ಸರ್ಕಾರವು ಅನುಮತಿ 
ನೀಡಿದೆ. 
ಕರ್ನಾಟಕ ಮುದ್ರಾಂಕ ನಿಯಮಾವಳಿಗಳ ನಿಯಮ 11-ಎ(3)ರ ಪ್ರಕಾರ ಸದರಿ ಸಂಸ್ಥೆಯು ವರ್ಗಾಯಿಸಿದ ನಿರ್ದಿಷ್ಟ ಸಂಖ್ಯೆಯ 
ಷೇರುಗಳ ವರದಿಯನ್ನು ಸರ್ಕಾರಕ್ಕೆ ತಪ್ಪದೇ ಕಳುಹಿಸತಕ್ಕದ್ದು ಹಾಗೂ ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 
11-ಎ(4)ರ ಪ್ರಕಾರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಷೇರುಗಳ ಖರೀದಿಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, 
ದಾಖಲೆಗಳನ್ನು ಪರಿಶೀಲಿಸಲು ಮತ್ತು ತಪಾಸಣೆ ನಡೆಸಲು ಸದರಿ ಸಂಸ್ಥೆಯು ಅವಕಾಶ ನೀಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಲಿಂಗ 
ಪಿ.ಆರ್‌. 1940 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ). 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
ಅಧಿಸೂಚನೆ ಸಂಖ್ಯೆ: ಕಂಇ 163 ಮುನೋಮು 2006, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌ 2006 
ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ-34) ಕಲಂ 9(0ಬಿ ರೊಂದಿಗೆ, ಕರ್ನಾಟಕ ಮುದ್ರಾಂಕ 
ನಿಯಮಗಳು 1958ರ ನಿಯಮ 11-ಎ(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಜಿ.ಎಂ.ಆರ್‌. ಇನ್‌ಫ್ರಾಸ್ಟಕ್ಷರ್‌ ಲಿಮಿಟೆಡ್‌, 
ಬೆ೦ಗಳೂರು ಇವರು ಒಟ್ಟು ರೂ. 100,00,26,820.80/- ಗಳ ಮೌಲ್ಯದ ಈಕ್ವಿಟಿ ಷೇರುಗಳನ್ನು ವಿತರಿಸಲು ತಗಲುವ ಮುದ್ರಾಂಕ ಶುಲ್ಕ 
ರೂ.10,00,027/- (ಹತ್ತು ಲಕ್ಷದ ಇಪ್ಪತ್ತೇಳು ರೂಪಾಯಿಗಳು ಮಾತ್ರ) ಗಳನ್ನು ದಿನಾಂಕ: 21.06.2006 ರಂದು ಸಂದಾಯಿಸಿರುತ್ತಾರೆಂದು 
ಕರ್ನಾಟಕ ಸರ್ಕಾರವು ಪ್ರಕಟಿಸುತ್ತದೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 163 ಮುನೋಮು 2006, ದಿನಾಂಕ: 26.10.2006ರ ಪ್ರಕಾರ ಸಂಚಿತ ಮುದ್ರಾಂಕ 
ಶುಲ್ಕವನ್ನು ಮೊದಲ ಬಾರಿಗೆ ಸಂದಾಯಿಸಲಾಗಿದೆ ಎಂಬ ಪದಗಳನ್ನು ಷೇರು ಪತ್ರಗಳ ಮೇಲೆ ಮುದ್ರಿಸಲು ಸರ್ಕಾರವು ಅನುಮತಿ 
ನೀಡಿದೆ. 
ಕರ್ನಾಟಕ ಮುದ್ರಾಂಕ ನಿಯಮಾವಳಿಗಳ ನಿಯಮ 11-ಎ(3)ರ ಪ್ರಕಾರ ಸದರಿ ಸಂಸ್ಥೆಯು ವರ್ಗಾಯಿಸಿದ ನಿರ್ದಿಷ್ಟ ಸಂಖ್ಯೆಯ 
ಷೇರುಗಳ ವರದಿಯನ್ನು ಸರ್ಕಾರಕ್ಕೆ ತಪ್ಪದೇ ಕಳುಹಿಸತಕ್ಕದ್ದು ಹಾಗೂ ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 
11-ಎ(4)ರ ಪ್ರಕಾರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಷೇರುಗಳ ಖರೀದಿಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, 
ದಾಖಲೆಗಳನ್ನು ಪರಿಶೀಲಿಸಲು ಮತ್ತು ತಪಾಸಣೆ ನಡೆಸಲು ಸದರಿ ಸಂಸ್ಥೆಯು ಅವಕಾಶ ನೀಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಲಿಂಗ 
ಪಿ.ಆರ್‌. 1941 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ). 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
ಅಧಿಸೂಚನೆ ಸಂಖ್ಯೆ: ಕಂಇ 185 ಮುನೋಮು 2006, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2006 
ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ-34) ಕಲಂ 9(1)ಬಿ ರೊಂದಿಗೆ, ಕರ್ನಾಟಕ ಮುದ್ರಾಂಕ 
ನಿಯಮಗಳು 1958ರ ನಿಯಮ 11-ಎ(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಜಿ.ಎಂ.ಆರ್‌. ಇನ್‌ಫ್ರಾಸ್ಟಕ್ಷರ್‌ ಲಿಮಿಟೆಡ್‌, 
ಬೆಂಗಳೂರು ಇವರು ಒಟ್ಟು ರೂ. 94,24,49,850/- ಗಳ ಮೌಲ್ಯದ ಷೇರುಗಳನ್ನು ವಿತರಿಸಲು ತಗಲುವ ಮುದ್ರಾಂಕ ಶುಲ್ಕ 
ರೂ.9,42,450/- (ಒಂಭತ್ತು ಲಕ್ಷ ನಲವತ್ತೆರಡು ಸಾವಿರದ ನಾನೂರಾ ಐವತ್ತು ರೂಪಾಯಿಗಳು ಮಾತ್ರ) ಗಳನ್ನು ದಿನಾಂಕ: 
04.09.2006 ರಂದು ಸಂದಾಯಿಸಿರುತ್ತಾರೆಂದು ಕರ್ನಾಟಕ ಸರ್ಕಾರವು ಪ್ರಕಟಿಸುತ್ತದೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 185 ಮುನೋಮು 2006, ದಿನಾಂಕ: 17.10.2006ರ ಪ್ರಕಾರ ಸಂಚಿತ ಮುದ್ರಾಂಕ 
ಶುಲ್ಕವನ್ನು ಮೊದಲ ಬಾರಿಗೆ ಸಂದಾಯಿಸಲಾಗಿದೆ ಎಂಬ ಪದಗಳನ್ನು ಷೇರು ಪತ್ರಗಳ ಮೇಲೆ ಮುದ್ರಿಸಲು ಸರ್ಕಾರವು ಅನುಮತಿ 
ನೀಡಿದೆ. 
ಕರ್ನಾಟಕ ಮುದ್ರಾಂಕ ನಿಯಮಾವಳಿಗಳ ನಿಯಮ 11-ಎ(3)ರ ಪ್ರಕಾರ ಸದರಿ ಸಂಸ್ಥೆಯು ವರ್ಗಾಯಿಸಿದ ನಿರ್ದಿಷ್ಟ ಸಂಖ್ಯೆಯ 
ಷೇರುಗಳ ವರದಿಯನ್ನು ಸರ್ಕಾರಕ್ಕೆ ತಪ್ಪದೇ ಕಳುಹಿಸತಕ್ಕದ್ದು ಹಾಗೂ ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 
11-ಎ(4)ರ ಪ್ರಕಾರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಷೇರುಗಳ ಖರೀದಿಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, 
ದಾಖಲೆಗಳನ್ನು ಪರಿಶೀಲಿಸಲು ಮತ್ತು ತಪಾಸಣೆ ನಡೆಸಲು ಸದರಿ ಸಂಸ್ಥೆಯು ಅವಕಾಶ ನೀಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಲಿಂಗ 
ಪಿ.ಆರ್‌. 1942 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ). 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
ಅಧಿಸೂಚನೆ ಸಂಖ್ಯೆ; ಕಂಇ 255 ಮುನೋಮು 2005, ಬೆ೦ಗಳೂರು, ದಿನಾಂಕ: 26ನೇ ಅಕ್ಟೋಬರ್‌ 2006 
ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ-34) ಕಲಂ 9(0ಬಿ ರೊಂದಿಗೆ, ಕರ್ನಾಟಕ ಮುದ್ರಾಂಕ 
ನಿಯಮಗಳು 1958ರ ನಿಯಮ 11-ಎ(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ವಿಜಯಾ ಬ್ಯಾಂಕ್‌, ಬೆಂಗಳೂರು ಇವರು 
ಒಟ್ಟು ರೂ.250.00 ಕೋಟಿ ಮೌಲ್ಯದ ಟೈಯರ್‌-11 ಬಾಂಡ್‌ಗಳನ್ನು ವಿತರಿಸಲು ತಗಲುವ ಸಂಚಿತ ಮುದ್ರಾಂಕ ಶುಲ್ಕ 


೧೮೬೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೩೦, ೨೦೦೬ ಭಾಗ - ೪ಎ 





ರೂ.1,25,00,000/- (ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ದಿನಾಂಕ: 23.03.2006 ರಂದು 
ಸಂದಾಯಿಸಿರುತ್ತಾರೆಂದು ಕರ್ನಾಟಕ ಸರ್ಕಾರವು ಪ್ರಕಟಿಸುತ್ತದೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಕಂಇ 255 ಮುನೋಮು 2005, ದಿನಾಂಕ: 26.10.2006ರ ಪ್ರಕಾರ ಸಂಚಿತ ಮುದ್ರಾಂಕ 
ಶುಲ್ಕವನ್ನು ಮೊದಲ ಬಾರಿಗೆ ಸಂದಾಯಿಸಲಾಗಿದೆ ಎಂಬ ಪದಗಳನ್ನು ಟೈಯರ್‌-11 ಬಾಂಡ್‌ಗಳ ಮೇಲೆ ಮುದ್ರಿಸಲು ಸರ್ಕಾರವು 
ಅನುಮತಿ ನೀಡಿದೆ. 
ಕರ್ನಾಟಕ ಮುದ್ರಾಂಕ ನಿಯಮಾವಳಿಗಳ ನಿಯಮ 11-ಎ(3)ರ ಪ್ರಕಾರ ಸದರಿ ಸಂಸ್ಥೆಯು ಖರೀದಿಸಿದ ಟೈಯರ್‌-11 
ಬಾಂಡ್‌ಗಳ ವರದಿಯನ್ನು ಸರ್ಕಾರಕ್ಕೆ ತಪ್ಪದೇ ಕಳುಹಿಸತಕ್ಕದ್ದು ಹಾಗೂ ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 
11-ಎ(4)ರ ಪ್ರಕಾರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಷೇರುಗಳ ಖರೀದಿಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, 
ದಾಖಲೆಗಳನ್ನು ಪರಿಶೀಲಿಸಲು ಮತ್ತು ತಪಾಸಣೆ ನಡೆಸಲು ಸದರಿ ಸಂಸ್ಥೆಯು ಅವಕಾಶ ನೀಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಲಿಂಗ 
ಪಿ.ಆರ್‌. 1943 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ). 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
ಅಧಿಸೂಚನೆ ಸಂಖ್ಯೆ: ಕಂಇ 272 ಮುನೋಮು 2006, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2006 
ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ-34) ಕಲಂ 9(1ಬಿ ರೊಂದಿಗೆ, ಕರ್ನಾಟಕ ಮುದ್ರಾಂಕ 
ನಿಯಮಗಳು 1958ರ ನಿಯಮ 11-ಎ(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಜಿ.ಎಂ.ಆರ್‌. ಇನ್‌ಫ್ರಾಸ್ಟಕ್ಷರ್‌ ಲಿಮಿಟೆಡ್‌, 
ಬೆ೦ಗಳೂರು ಇವರು ಒಟ್ಟು ರೂ. 99,99,99,810/. ಗಳ ಮೌಲ್ಯದ ಷೇರುಗಳನ್ನು ವಿತರಿಸಲು ತಗಲುವ ಮುದ್ರಾಂಕ ಶುಲ್ಕ 
ರೂ.10,00,000/- (ಹತ್ತು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ದಿನಾಂಕ: 04.09.2006 ರಂದು ಸಂದಾಯಿಸಿರುತ್ತಾರೆಂದು ಕರ್ನಾಟಕ 
ಸರ್ಕಾರವು ಪ್ರಕಟಿಸುತ್ತದೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 272 ಮುನೋಮು 2006, ದಿನಾಂಕ: 17.10.2006ರ ಪ್ರಕಾರ ಸಂಚಿತ ಮುದ್ರಾಂಕ 
ಶುಲ್ಕವನ್ನು ಮೊದಲ ಬಾರಿಗೆ ಸಂದಾಯಿಸಲಾಗಿದೆ ಎಂಬ ಪದಗಳನ್ನು ಷೇರು ಪತ್ರಗಳ ಮೇಲೆ ಮುದ್ರಿಸಲು ಸರ್ಕಾರವು ಅನುಮತಿ 
ನೀಡಿದೆ. 
ಕರ್ನಾಟಕ ಮುದ್ರಾಂಕ ನಿಯಮಾವಳಿಗಳ ನಿಯಮ 11-ಎ(3)ರ ಪ್ರಕಾರ ಸದರಿ ಸಂಸ್ಥೆಯು ವರ್ಗಾಯಿಸಿದ ನಿರ್ದಿಷ್ಟ ಸಂಖ್ಯೆಯ 
ಷೇರುಗಳ ವರದಿಯನ್ನು ಸರ್ಕಾರಕ್ಕೆ ತಪ್ಪದೇ ಕಳುಹಿಸತಕ್ಕದ್ದು ಹಾಗೂ ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 
11-ಎ(4)ರ ಪ್ರಕಾರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಷೇರುಗಳ ಖರೀದಿಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, 
ದಾಖಲೆಗಳನ್ನು ಪರಿಶೀಲಿಸಲು ಮತ್ತು ತಪಾಸಣೆ ನಡೆಸಲು ಸದರಿ ಸ೦ಸ್ಥೆಯು ಅವಕಾಶ ನೀಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಲಿಂಗ 
ಪಿ.ಆರ್‌. 1944 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ). 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
ಅಧಿಸೂಚನೆ ಸಂಖ್ಯೆ: ಕಂಇ 273 ಮುನೋಮು 2006, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2006 
ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ-34) ಕಲಂ 9(0ಬಿ ರೊಂದಿಗೆ, ಕರ್ನಾಟಕ ಮುದ್ರಾಂಕ 
ನಿಯಮಗಳು 1958ರ ನಿಯಮ 11-ಎ(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ವೇಮಗಿರಿ ಪವರ ಜನರೇಷನ್‌ ಲಿಮಿಟೆಡ್‌, 
ಬೆ೦ಗಳೂರು ಇವರು ಒಟ್ಟು ರೂ. 23,38,51,300/- ಗಳ ಮೌಲ್ಯದ ಷೇರುಗಳನ್ನು ವಿತರಿಸಲು ತಗಲುವ ಮುದ್ರಾಂಕ ಶುಲ್ಕ 
ರೂ.2,33,852/- (ಎರಡು ಲಕ್ಷ ಮುವತ್ಮೂರು ಸಾವಿರದ ಎಂಟು ನೂರಾ ಐವತ್ತೆರಡು ರೂಪಾಯಿಗಳು ಮಾತ್ರ) ಗಳನ್ನು ದಿನಾಂಕ: 
04.09.2006 ರಂದು ಸಂದಾಯಿಸಿರುತ್ತಾರೆಂದು ಕರ್ನಾಟಕ ಸರ್ಕಾರವು ಪ್ರಕಟಿಸುತ್ತದೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 273 ಮುನೋಮು 2006, ದಿನಾಂಕ: 17.10.2006ರ ಪ್ರಕಾರ ಸಂಚಿತ ಮುದ್ರಾಂಕ 
ಶುಲ್ಕವನ್ನು ಮೊದಲ ಬಾರಿಗೆ ಸಂದಾಯಿಸಲಾಗಿದೆ ಎಂಬ ಪದಗಳನ್ನು ಷೇರು ಪತ್ರಗಳ ಮೇಲೆ ಮುದಿಸಲು ಸರ್ಕಾರವು ಅನುಮತಿ 
ನೀಡಿದೆ. 
ಕರ್ನಾಟಕ ಮುದ್ರಾಂಕ ನಿಯಮಾವಳಿಗಳ ನಿಯಮ 11-ಎ(3)ರ ಪ್ರಕಾರ ಸದರಿ ಸಂಸ್ಥೆಯು ವರ್ಗಾಯಿಸಿದ ನಿರ್ದಿಷ್ಟ ಸಂಖ್ಯೆಯ 
ಷೇರುಗಳ ವರದಿಯನ್ನು ಸರ್ಕಾರಕ್ಕೆ ತಪ್ಪದೇ ಕಳುಹಿಸತಕ್ಕದ್ದು ಹಾಗೂ ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 
11-ಎ(4)ರ ಪ್ರಕಾರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಷೇರುಗಳ ಖರೀದಿಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, 
ದಾಖಲೆಗಳನ್ನು ಪರಿಶೀಲಿಸಲು ಮತ್ತು ತಪಾಸಣೆ ನಡೆಸಲು ಸದರಿ ಸಂಸ್ಥೆಯು ಅವಕಾಶ ನೀಡತಕ್ಕದ್ದು, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಲಿಂಗ 
ಪಿ.ಆರ್‌. 1945 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ). 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 


